UNIVERSAL 
LIBRARY 


OU 200031 


AudVvudl 
IVSHAINN 


ನಿರಹಿಣಿ 


ಆನಂದಕಂದ 


೧೯೩೫ ಫೇಬ್ರುನರಿ ಬೆಳೆ ಹತ್ತು ಆಣೆ 


ಪ್ರಕಾಶಕರು: 
ನಿಜಯೇಂದ್ರ ಶ್ರೀನಿನಾಸ ಬೆಟಗೇರಿ 
« ಶಾರದಾ ಕುಟೀರ? ಸಾಧನಕೆಕಿ 
ಧಾರವಾಡ 


ಎಲ್ಲ ಬಗೆಯ ಒಡೆತನವೂ ಬರೆದವರದು. 


ಮುದ್ರಕರು: 
ಬಳವಂತ ನಾರಾಯಣ ಜಾಗಲನಾಡಿ 
ನೋಹನ ಮುದ್ರಣಾಲಯ 
ಧಾರವಾಡ 


ಮುನ್ನುಡಿ 


ಐದಾರು ವರುಷಗಳಿಗೆ ಮೊದಲೇ ಹೊಳಹುಗೊಂಡ ಈ ಕವನ 
ಮಾಲೆಯು- ಅನುಕೂಲ ಕಾಲವಿರದುದರಿಂದ- ಇದುವರೆಗೆ ತನ್ನ 
ಹುಟ್ಟಿದ ಕೋಣೆಯಲ್ಲಿಯೆ ಕುಂದುತ್ತ ಬಿದ್ದುಕೊಂಡಿದ್ದಿತು. ಇದೀಗ 
ಕನ್ನಡ ರಸಿಕವೃಂದದ ಎದುರಿಗೆ ಇದನ್ನಿರಿಸುವ ಕಾಲವೊದವಿ ಬಂದುದ 
ಕ್ಕಾಗಿ ತಣಿದ ಮನದವನಾಗಿರುವೆನು. 

ಈ ಸಂಗ್ರಹದಲ್ಲಿ ಒಂದೆರಡನ್ನು ಬಟ್ಟು ಮಿಕ್ಕುವೆಲ್ಲವನ್ನೂ 
ಭಾವೋಚಿತ ರಾಗಡೊಂದಿಗೆ ಹಾಡಿಕೊಳಬಹುದು. ಅಲ್ಲಲ್ಲಿ ಕವನಗಳ 
ತಲೆಯ ಮೇಲೆ, ನನಗೆ ಉಚಿತವೆಂದು ತೋರಿದ ರಾಗಗಳ ಹೆಸರುಗಳನ್ನು 
ಸೂಚಿಸಿದ್ದೇನೆ. ಅವುಗಳನ್ನು ಬಿಟ್ಟು ಇನ್ನಾವ ರಾಗಗಳನ್ನು ಉಪಯೋ 
ಗಿಸಿಕೊಂಡರೂ ಆಗುವುದು. ಎರಡು ಮೂರುಕಡೆಗೆ "ಗೆರುಲ್‌' ಎಂದು 
ಬರೆದಿರುವೆನಲ್ಲವೆ! ಅವು ಗರುಲಿನ ಧಾಟಿಗಳನ್ನು ಅನುಸರಿಸಿ ಬರೆದ 
ಅಚ್ಚಗನ್ನ ಡದ ಹೊಸ ವೃತ್ತಗಳು, 

« ನಿರಹಿಚಿ'ಯ ಕವನಗಳೆಲ್ಲ ಯಾವ ಬಾತಿಗೆ ಸೇರಿದುವೆಂಬು 
ದರ ವಿಚಾರವನ AN ನಾನೇನೂ ಹೇಳಬೇಕಾಗಿಲ್ಲ. ರಸಿಕ ವಿಮರ್ಶಕರು 
೮ ಕೆಲಸವನ್ನು ಜಃ ಮಾಡುವರು. . (ಶಬರಿಯ ಬಾಳು' 
ಸ್ವತಂತ್ರ ಬಂಡಕಾನ್ಯವಾದರೂ ಈ ಸಂಗ್ರಹದಲ್ಲಿಯೆ ಸೇರಲು ತಕ್ಕು 
ದೆಂದು ಕೊನೆಗೆ ಕೊಟಿ ರುವೆನು, 


ಇಷ್ಟೊಂದು ಅಂದಜೆಂದಗಳನ್ನು ಮಾಡಿಕೊಂಡು ಈ ಸಂಗ್ರಹವು 
ಬೇಗನೆ ಹೊರಕ್ಕೆ ಬಂದುದರ ಕ್ರೀಯನ್ಸೆ ಲ್ಲವೂ ಮೋಹನ ಮುದ್ರಣಾ- 
ಲಯದ ಒಡೆಯರಾದ ಶ್ರೀ. ಕೆ. ಚೆ. ರಾಯದುರ್ಗರಿಗೂ ವ್ಯವಸ್ಥಾಪಕ 
ರಾದ ಶ್ರೀ. ಬಾಗಲವಾಡಿ ಬಳವಂತರಾಯರಿಗೂ ಸಲ್ಲಬೇಕಾದುದು. 
ಅದಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ 
ಸಾಧನಕೆರೆ 


೩೦-೧-೩೫ ಆನಂದಕಂದ 


೧೦ 


ಅತೃಪ್ತಿ 
ಅಗಲಿಕೆ 
ಉಪ್ಪರಿಗೆ 
ನಾಚಿಕೆ 
ತೊಡಕು 
ಒಲನಿನಾಟ 
ಅನನ ಕತೆ 
ಆಗಿದ್ದರೆ 
ನಿರೀಕ್ಷೆ 


ಪರಿವಿಡಿ 


೨೧ ಹೂವನಡಿಗಿತಿ 
ಹ 


೧೧ 


೧೨ 


೧೩ 


೧೪ 


೧೫ 


೧೬ 


೧೭ 


೧೮ 


೧೯ 


೨೦ 


೨೨ ಶಬರಿಯ ಬಾಳು 


೨೩ ಕೋರಿಕೆ 


ಕರೆನೆನೇನೆಂದು? 
ಏನಿದ್ದೇನು! 

ಅಭಿಮಾನ 

ಮಿಂಚಿನ ಮಾಟ 
ಬೇಡನೆನಗಿನ್ನೇನು! 
ಕೊರಗುತಿರುವೆದೆಗೆ ಬರೆ 
ಹಾರಯ್ಕೆ 

ಯಾನ ದಾರಿಯೊ! 
ಉನ್ಮಾದಿನಿ 

ನನ್ನ ಹಾಡು 





"ಆನಂದಕಂದ'ರ ಬೇರೆ ಗ್ರಂಥಗಳು 


ಅಚ್ಚಾದುವು 


ಮುದ್ದನ ಮಾತು ( ಕವನಸಂಗ್ರಹ) 


ಅರುಣೋದಯ ( 33 ) 
ಬಡತನದ ಬಾಳು ( ಕಥಾಸಂಗ್ರಹ) 
ಸಂಸಾರ ಚಿತ್ರ ( » ) 
ಸುದರ್ಶನ ( ಕಾದಂಬರಿ ) 


ಹಳ್ಳಿಗರ ಹಾಡುಗಳು ( ವಿಮರ್ಶಾತ್ಮಕ ) 
ಶೀಬಸವಣ್ಣನವರು (ಮಕ್ಕಳಿಗಾಗಿ ಚರಿತ್ರೆ) 
ಭಾವಗೀತ ( ಕೀರ್ತನ ಸಂಗ್ರಹ ) 


ಬೇಗನೆ ಅಚ್ಚಾಗಬೇಕಾದುವು 


ಒಡನಾಡಿ ( ಕವನಸಂಗ್ರಹ ) 
ನಮ್ಮ ಬದುಕು ( ಕಥಾಸಂಗ್ರಹ ) 
ರಾಯ ನರಸಿಂಹ (ಐತಿಹಾಸಿಕ ಕಾದಂಬರಿ) 


ಹಾಳು ಹಳ್ಳಿ (ಸಾಮಾಜಿಕ ಕಾದಂಬರಿ) 





ಮಮ! 


ಹೂಮಾಲೆ 


ಕೇದಾರ ಗೌಳ 


ಯಾರಿಗರು ಪಿಸಲಿದನು ಮಾಲೆಯ- 
ನಾರ ತೊರಳೊಳಗಿರಿಸಲಿ ? 

ಯಾರಿಗೊಪ್ಪಿಸಿ ಕಣ್ಣೆದೆಯ ಬಾ- 
ಯಾರಿಕೆಯನಂತರಿಸಲಿ ? 

೧ 

ಮನಸು ಮೆಚ್ಚಿದ ಮಲರುಗಳನೇ 
ನಿತೆನಿತೊ ನಾನಾಯ್ಕೆ. 

ಮನವನಿದರೊಳೆ ನಿಲಿಸಿ ಬಲು ಜೆಲು- 
ವೆನಿಪ ದಂಡೆಯ ಕೋದೆ. 

ಇನಿತು ವೇಳೆಯ ಬಣಗುಗಳೆಯುತ 
ಹೆಣೆದೆನಲ್ಲವೆ ಹೂವ ಬರಿದೆ ? 

ಯಾರಿಗರು ಪಿಸಲಿದನು ಮಾಲೆಯ- 
ನಾರಕೊರಳೊಳಗಿರಿಸಲಿ ? 


೨ 


ನನ್ನ ಮುಡಿಯೊಳೆ ಮುಡಿದರೀ ಸರ- 
ವನ್ನು ಚೆನ್ನೈನಿಸೀತೇ ? 

ಮುನ್ನ ನಾ ಬಗೆದಿರುವ ಸೊಗಸನು 
ನನ್ನೆದೆಯು ಸವಿದೀತೇ ? 


ವಿರಹಿಣಿ 


ಕುನ್ನಿ ತನ ಸರಿ ನನ್ನದಿದು | ಆ 

ಚೆನ್ನತೆಯನೆಂತಿನ್ನು ಕಾಣುವೆ ? 
ಯಾರಿಗರುಪಿಸಲಿದನು ಮಾಲೆಯ- 
ನಾರ ಕೊರಳೊಳಗಿರಿಸಲಿ ? 


೩ 


ಅರಳ ದಂಡೆಯೆ ನಿನ್ನ ಜೆಲುವಿನ 
ನಿರಿಗೆ ಸರಿಯಿಹುದೇನೆ ? 
ಮರುಳು ನಿನ್ನೀ ಜೆಲುವ ಬಳಸುವ 
ಸರಿದೆರನ ನೀ ಕಾಣೆ 
ಅರಿಯೆನಾ ಪರಿಯನ್ನು ನಾನೂ 
ಕುರುಡ-ಕುರುಡರ ಕೆಳೆಯಿದೇನೆ ? 
ಯಾರಿಗರುಪಿಸಲಿದನು ಮಾಲೆಯ- 
ನಾರ ಕೊರಳೊಳಗಿರಿಸಲಿ ? 
೪ 
ಒನಿನಿ ಬಂದುದಕರಳುಗಳೆ ನೀ- 
ವಿನಿತನೂ ಫಲ ಕಾಣದೆ 
ಒಣಗಿ ಹೋಗುವ ವೇಳೆ ಬಂದಿತೆ- 
ನನ್ನ ಸಂಗತಿಯಿಂದೆ ? 
ಕೆಣಕು ದೈವದ ನನ್ನ ತೆರದೊಳೆ 
ಬಣಗುಬಾಳಾಯ್ಕೈೇನು ನಿಮಗೆ ? 
ಯಾರಿಗರು ಪಿಸಲಿದನು ಮಾಲೆಯ- 
ನಾರ ಕೊರಳೊಳಗಿರಿಸಲಿ? 


ಅತೃಪ್ತಿ 
ಯಮನ್‌ 


ಎಲ್ಲಿದೆಲ್ಲಿದೆ ತಣಿವು? ಏತರಲ್ಲಿದೆ ತಣಿವು? 
ಎಲ್ಲಿಯೆಲ್ಲಿಯು ಕಾಣಲೊಲ್ಲದಾ ತಣಿವು! 


ಹುಸುರುಕುಸುರಿನ ಚಿನ್ನ-ರನ್ನದೊಡವೆಗಳಿಟ್ಟು 

ಹೊಸ ಮಿರುಗಿನಾ ಸೀರೆ ಬಣ್ಣಗುಪ್ಪಸ ತೊಟ್ಟು 
ಸಾಕುಸಾಕಿನ್ನೆಂಬ ತಣಿವ ಪಡೆಯುವರು, 
ಆ ಕೆಳದಿಯರು ನಕ್ಕು ಸಲಿದಾಡುತಿಹರು. 


ಇದು ಏನು? ನನ್ನದೀ ಎದೆಯಾಟಿವ ವಚ್ಚರಿಯ ಯು! 
ಒಡವೆಯುಡುಗೆಯನೊಲಿದು ಪಡೆಯುವೆನು, ಆದರೆಯು 
ಒಡವೆ ಬಗೆದುಗುಡವನು ದೂಡಲಿಲ್ಲ! 
ಉಡುಗೆ ತಣಿವನು ನಸುವು ನೀಡಲಿಲ್ಲ! 


ಸರಿವರಯದವರೆಲ್ಲ ತೆರತೆರದ-ಹುರುಳಿರುವ- 

ಅರಳುಗಳ ಮುಡಿಮುಡಿದು ಹರುಷದಲಿ ಹಿಗ್ಗುವರು. 
ಹಾರಯಿಸಿ ಹಾರಯಿಸಿ ಹೂಮುಡಿಯೆ ನಾನು, 
ತೀರಲಿಲ್ಲವತೃಸ್ತಿ, ಹೇರಿತದು ಇನ್ನೂ! 

ತೊಳಲೂದಿ ವೀಣೆ ತಂಬೂರಿಗಳ ಬಾಚಿಸುತ 

ಗೆಳತಿಯರು ಸುಲಭದಲಿ ಗಳಿಸುವರು ತೃಪ್ತಿಯನು; 
ಕೊಳಲುಲಿಯು ಬಗೆದುಗುಡ ದೂಡಲಿಲ್ಲ! 
ವೀಣೆ ತಣಿವನು ನಸುವು ನೀಡಲಿಲ್ಲ! 


[3 


ವಿರಹಿಣಿ 


ಅನುಕೂಲದೈವರಾ ವನಿತೆಯರು, ನಾ ದೈವ- 
ದನುನಯವ ಕಳೆದು ಕೊಂಡವಳು; ದಿಟವೇ ದೇವ? 
ಅಲ್ಲವಿಂತಿದು! ಅವರದದೆ ಸುಖದ ಕೊನೆಯು; 
ಎಲ್ಲಿದೆಯೊ ದೂರ ನನ್ನಾ ಸುಖದ ಮನೆಯು. .! 
ಆ ಸುಖದ ಮನೆಯನೊಂದಿಸುವ ಒಡವೆಯ ಬಯಸಿ 
ಆಶೆ-ಸೊನ್ನರತಿ ಬಗೆಯೊಳಗೆ ಬೆಂಕೆಯನಿರಿನಿ 
ಊದಿ ಉರಿಮಾಡಿ ಏನನೊ ಕಾಸುತಿಹಳು, 
ಏತರಿಂದಲೊ ಯಾವುದನೊ ಹಣಿಯುತಿಹಳು. 


೫ ಜಂ ಜಂ ಜೀ ೫ ಜೀ 
ಜೇ ಜೇ ಜೇ ಜೇ ಜೀ ಜೆಂ 


ಮನವ ಮನೆಮಾಡಿರುವ ದುಗುಡವನು ತೆಗೆದು 
ತಣಿವನೀವಾ ಒಡವೆ ದೊರೆವುದೆನಗೆಂದು? 


ಅಗಲಿಕೆ 


ಸಾರಂಗ 


ಅಗಲಿಕೆಯೆ, ನಿನ್ನ ಗಲನಳೆಯುವವರಾರು ? 
ಬಗೆಯೊಲವೆ ನಿನ್ನ ನೆಲೆ ತಿಳಿಯುವವರಾರು ? 


ಹಿಂದೆ ಗೋವಳಿತಿಯರು ನಂದಕಂದನನಗಲಿ 

ದಂದುಗದಿ ಮೈಮನದ ಹೊಂದಿಕೆಯ ಮರೆಯುತಲಿ 

ನೊಂದು ನಿಡುಸರದಿ ಮನಬಂದಂತೆ ಕೂಗುತಲಿ 

ಬೆಂದು ಬಾಯ್‌ಬಿಡುತ ಅಲೆದಾಡಿದರು ಅಡವಿಯಲಿ 
«ಹುಲ್ಲೆಯೇ ನಲ್ಲನೆಲ್ಲಿರುವ ನೀನರುಹು ! 
«ಘಫೋಗಿಲೆಯೆ ಕೂಗಿ ನುಡಿ ಅವನಿರುವ ಕುರುಹು | 
“ಗಿಳಿಹಿಂಡೆ ಕಂಡಿಹೆಯ ಗೆಳೆಯನನು ? ಹೇಳು! 
"ಅಳಿಕುಳವೆ ಅಡಗಿರುವನೆಲ್ಲಿ ನಮ್ಮಾಳು ? 


"ಅಣ್ಣ | ಗರಿಗಣ್ಣ ! ಮನದನ್ನ ನಿರುಹನು ತಿಳುಹು | 
“ಹೆಣ್ಣುಗಳ ಹೋಗಲಿಹ ಹರಣಗಳ ನೀನುಳುಹು ! 
"ಹಕ್ಕಿಗಳೆ, ನುಡಿಹೇಳಿ ಚಿಕ್ಕ ಚೆನ್ನಿ ಗನೆಲ್ಲಿ ? 

«ದಿಕ್ವ ತೋರಿರಿ, ಸಾಕು, ಹೊಕ್ಕು ಹುಡುಕುವೆವಲ್ಲಿ ! 
«ಜ೦ಗುಳಿಯ ಹಸುಗಳೇ ರಂಗನೆಲ್ಲಿಹನು ? 
«ಕಂಗಳಿಗೆ ಕಾಣದೊಲು ಮೈಯ ಮರೆಸಿಹನು; 
«ಮಂಗಣ್ಣ ಗಳಿರ, ಮಿತ್ರನ ಮರೆಯ ಹೇಳಿ | 
«ಹೆಂಗಳೀ ಹರಕೆಯನು ಹೊಂದಿ ಸೊಗಬಾಳಿ | 


ವಿರಜಣಿ 


«" ಮರಬಳ್ಳಿಗಳೆ ಅರುಹಿ ಹರಿಯಿರುವ ತಾಣವನು ! 
 ಫಿರೆತೊರೆಗಳೇ ತೋರಿ ಅರಸನಿಪ ಗುರುತನ್ನು! 
" ಹೊಳೆಯಮ್ಮು, ತಿಳುಹಿಸೌ ಕೊಳಲಿಗನ ನೆಲೆಯನ್ನು ! 
«« ಬೆಟ್ಟಿದೊರೆ, ಮೂಗುತನ ಬಿಟ್ಟು ತೋರಾತನನು | 

« ಮುಗಿಲೆ, ನಿನ್ನಂತಿರುವ ಸೊಗಸೊಡಲನೆಲ್ಲಿ ? 

«« ಹಗಲೊಡೆಯ, ನಮ್ಮ ಬಗೆಗಳ್ಳನಿಹನೆಲ್ಲ? 

«« ಸುಳಿವೆಲರೆ, ನಮ್ಮೊಲವ ಸುಲಿದಾತನೆಲ್ಲಿ? 

«« ಬನಸಿರಿಯೆ, ನಮ್ಮ ಮನ ತಣಿಸುವವನೆಲ್ಲಿ?'' 


ಇಂತು ಹೆಣ್ಣುಗಳು ಕಣ್ಣಿ ಗೆ ಕಂಡುದೆಲ್ಲವನು- 
ಸಸುವು ತಿಳಿವಿರದಿರುವ ಹಸು ಹಕ್ಕಿ ಮಿಗಗಳನು- 
ಉಸಿರಿಲ್ಲದಿಹ ಬಳ್ಳಿ ತ ತು 1೫ ಚತ್ರ 
ನುಡಿಸ ಸ ಕತೆಯನ್ನಂದು ಹೇಳಿದೆನು 
"ಹುಚ್ಚು ಹೆಣ್ಣು ಗಳವರು !' ಎಂದು ಬಗೆದಂದೆ 
"ಹೆಚ್ಚು ದು ಸ ಎಲ್ಲ ಕವಿಕಲ್ಪನೆಯು!' ಎಂದೆ; 
ಕೆಲಸವಿಲ್ಲದ ವಿಗೆ "ಹುಸಿಯ 'ಅಣೆಯುತಡೇ 
"ಬಲು ಕೆಲಸ! 1' ಎಂದು ಬೀಳ್‌ಗಳೆದು ನಾ ನುಡಿದೆ. 


ಅಂದೆನಗೆ ತಿಳಿಯದೆಯೆ ಬಾಯ್ಗೆ ಬಂದುದನೊರೆಡೆ; 
ಇಂದು ಆ ಕತೆಯೆಲ್ಲ ಸರಿಯೆಂದು ತೋರುತಿದೆ. 
ಸಟಿಯಲ್ಲ ತೆವಿಯುಸಿರು, ಹುಚ್ಚ ಲ್ಲ ಹುಡುಗಿಯರು, 
ದಿಟವನ ನನುಭವಿಸದೆಯೆ ಅರಿತವರದಾರಿಹರು ? 
"ಮುಳುಗದೆಯೆ ನೀರ ನೆಲೆಯೊಳಗನರಿಯಲಿತೆ- 
" ಚೆಳಕಳಿದ ಕಣ್ಣೆ ತಿಂಗಳನು ತಿಳಿಯಲಿಕೆ- 
"ಎ೦ತಾಗುವುದು?' ಎಂಬ ಕಂಡುಂಡ ಮಾತು 
ಇಂತೆನಗೆ ತಿಳಿದು ಮನದಾ ಮುಸುಕು ಹೋಯ್ತು. 


& 


ವಿರಹಿಣಿ 


ದೂರವಿಹ ನನ್ನಿ ನಿಯನೂರ ದಿಕ್ಕಿನ ಮುಗಿಲು 

ಏರಿ ನನ್ನಯ ಬಳಿಯ ಸಾರಿ ಬರೆ ಬಾನಿನೊಳು, 

ನನ್ನವುಗಳೆಂದು ನೇಹದ ನೆಟ್ಟಿ ನೋಟದಲಿ 

ಮುಗಿಲ ನೋಡುತ ನಿಲುವೆ ಹಲವು ಹಾರಯಿಸುತಲಿ; 
ದೊರೆಯಿರುವ ದೆಸೆಯಿಂದ ಹಕ್ಕಿಗಳು ಹಾರಿ 
ಬರುತಿರಲು, ಹರುಷದೊಳು ನವಿರುಗಳು ನಿಮಿರಿ 
ನನ್ನ ನಂಟುಗಳೆಂದು ನೆನೆವೆನವುಗಳನು, 
ನನ್ನಾತನೊಸಗೆಯನು ಇಕೇಳಲೆಳಸುವೆನು. 


ಮೆಲು ಗಾಳಿಯೇ ಇರಲಿ, ಬಲು ಗಾಳಿಯೇ ಇರಲಿ, 
ಗೆಳೆಯನಿಹ ಕಡೆಯಿಂದ ಸುಳಿದು ಒರೆ-ಮೋಹದಲಿ 
ತಿಳಿಯುವೆನು ನಾ ತೀರ ಬಳಿಯಾಪ್ಪನೆಂದದನು- 
ತಿಳುಹಿಸಲು ನನ್ನೆದೆಯ ಒಳಮಾತನೆಲ್ಲವನು 


ನಾಲಗೆಯು ನಲಿಯು ವುದು, ಮನವು ಕುಣಿಯುವುದು. 


ಹೇಳಲಾತನ ಕತೆಯ ಕಿವಿಯು ಕೋರುವುದು, 
ಹೀಗೆನ್ನ ನಾಡಿಸುವುದಾವುದದು ಹುಜ್ಜೋ sd 
ಆಗದಿರಲಿನಿಯನಲ್ಲಿರುವೆದೆಯ ನಜ್ಜೋ ಗಿ 


ಇದಿಯನನು ನೋಡಿ ನುಡಿಸಿದ ಮಂದಿಯೆಲ್ಲರನು 
ಮನೆಯವರೆ ಎಂದು ನಾ ಮನ್ನಿ ಸುವೆನವರನ್ನು 
ಮನದನ್ನನಾ ರೂಪುಗುಣದ ಬಣ್ಣನೆಯನ್ನು 
ನನಗೊರೆಯೆ ನನ್ನ ನಾನೇ ಮರೆತು ಕೇಳುವೆನು. 
ಎನಿತೊ ಜನರಿಲ್ಲವೇ ಮತ್ತೆ ನೆರೆಗಳೊಳು? 
ವಿನಿಸುವರು ನನಗವರು ಬರಡುಬೊಂಬೆಯೊಲು; 
ಮಾತಿಲ್ಲದುವನೆಲ್ಲ ಮಾತನಾಡಿಸುವೆ, 
ಮಾತನಾಡುವರಲ್ಲಿ ಮೂಗುವಡೆದಿರುವೆ. 


೭ 


ನಿರಹಿಣಿ 


ಜಡವಸ್ತುಗಳನು ಜೀವಿಗಳಂತೆ ಕಾಣಿಸುವ 
ನಡೆನುಡಿವ ಜೀವಿಗಳ ಜಡಗಳಂತಾಗಿಸುವ 
ಅಗಲಿಕೆಯೆ, ನಿನ್ನಗಲನಳೆಯುವವರಾರಿಹರು? 
ಬಗೆಯೊಲವೆ ನಿನ್ನ್ನ ನೆಲೆ ತಿಳಿದವರದಾರು ? 


ಹ 
ಉಪ್ಪರಿ ಗೆ 
ಗರುಲ್‌ 


೧ 
ಅವನಿಗಾಗಿಯೆ ಬವಣಿಯೊಂದುತ 
ವಡೆಯ ಕುದಿಯೊಳು ಕಾಯುತ, 
ಸವಿಯ ಕಾಣದೆ ಬಾಳಿನಲಿ ಬಿಸು- 
ಸುಯಿಲ ಬೇಗೆಗೆ ಬೇಯುತ 
ಸವೆಯುತಿಹೆ ನಾನಿಲ್ಲಿ. ...! 
ಸವೆಯುತಿಹೆ ನಾನಿಲ್ಲಿ-ಕತ್ತಲು- 
ಕವಿದ ಕೆರುಮನೆಯಲ್ಲಿ. 
೨ 
ಕತ್ತಲು ಕವಿದ ಕಿರುಮನೆ- 
ಲಲ್ಲಿ ಸುಮ್ಮನೆ ಕುಳಿತರೆ, 
ನಲ್ಲ ಬಂದೆನ್ನನ್ನು ತಾನೆ- 
ಲ್ಲೆಲ್ಲಿಯೂ ಶೋಧಿಸಿದರೆ. ...! 
ಹೊರಗೆ ಇರದಿರೆ ನಾನು.... 
ಹೊರಗೆ ಇರದಿರೆ ನಾನು-ಹಾಗೆಯೆ- 
ಹೊರಟು ಬಿಡಬಹುದೇನು?! 
ತ 
ನಾನು ಈ ತಾಣದೊಳು ಕುಳಿತುದು 
ಜಾಣನಿಗೆ ಗೊತ್ತಾಗಿ, 
ಕೋಣೆಯಲ್ಲಿಯೆ ಬಂದರೀ ಕರಿ 
ಗತ್ತಲೆಯು ಒತ್ತಾಗಿ, 


ಇಲ್ಲಿ 
ಯ 


೯ 


ವಿರಹಿಣಿ 


ಅವನ ಸಿರಿಮೊಗವನ್ನು . ೫ 
ಅವನ ಸಿರಿಮೊಗವನ್ನು-ಮಕೆಯಿಸಿ- 
ಸವಿಗೆಡಿಸದಿಹುದೇನು? 


೪ 


ಇಲ್ಲಿ ಬರಿ ಬಿದ್ದಿದ್ದರೇನದು! 
ನಲ್ಲ ಬಂದರೆ ಕಾಂಬೆನೇ 

ಬೆಲ್ಲದಂತಹ ಮೊದಲ ನೋಟಿವ 
ಹುಲ್ಬನಾಗಿಸಿಕೊಂಬೆನೆ ! 

ಅದಕೆ ನೆಲೆಮನೆಗೇರಿ.... 

ಅದಕೆ ನೆಲೆಮನೆಗೇರಿ-ಹೋಗುವೆ- 
ತಿಂಗಳಂಗಳ ಸಾರಿ. 


೫ 


ಹಗಲು ಇರುಳೂ ನಗುವ ಬೆಳಕದು 
ಜಗಜಗಿಸುತಿಹುದಲ್ಲಿ, 

ಬಿಗಿದು ಕಂಗಳ ಮುಗಿಸುವಾ ಕ- 
ತ್ಮಲೆಗೆ ನೆಲೆಯಿಲ್ಲಲ್ಲಿ, 

ಅಲ್ಲಿ ಬಂದರೆ ಜಿನ್ನ. ಸ 

ಅಲ್ಲಿ ಬಂದರೆ ಜೆನ್ನ-ಅವನೊಳೆ- 
ನಿಲ್ಲಿಸುವೆನೀ ಕಣ್ಣ I 


ನಿಲ್ಲಿಸುವೆನೀ ಕಣ್ಣ. ಫಾ 
ನಿಲ್ಲಿಸುವೆನೀ ಕಣ್ಣ-ನಾತಗೆ- 
ಸಲ್ಲಿಸುವೆ ನನ್ನನ್ನ! 


೧೦ 


ನಾಚಿಕೆ 
ಜೀವನಪುರಿ 
೧ 


ಪಾಪಿ ನಾ, ತಿಳಿಗೇಡಿ ಅಂದು ಅರಿಯದೆ ಹೋದೆ, 
ನಾಚಿಕೆಗೆ ಮೈಮಾರಿ ಮನದಳಲಗೀಡಾದೆ. 

ಕೈಯ ಹಿಡಿವಾಗಿನಿಯ, ಕುಲದೋಜ ನಗೆಯಲ್ಲಿ 
ಮೈಯ ಹಿಡಿದಲುಗಿ ಹೇಳಿದರು " ನೋಡೇ ಇಲ್ಲಿ, 
ಚೆನ್ನಾಗಿ ಫಂದೆರೆದು ನಿನ್ನವನ ಮೊ ನೋಡು!” 
ಎನ್ನು ತಿರೆ ನಾಚಿಕೆಯು ಕಣ್ಣ ಮಾಡಿತು ಕುರುಡು; 


ತಗ್ಗಿಸಿದ ತಲೆಯ ಮೇಲೆತ್ತಗೊಡಲಿಲ್ಲ, 
ಹಿಗ್ಗಿ ನೂಟವನೆದೆಗೆ ಉಣ್ಣಗೊೊಡಲಿಲ್ಲ! 


೨ 


ನಲ್ಲನಂದಾಡಿದೊಂದೇ ಒಂದು ಮಾತಿನಾ- 
ಮೆಲ್ಲುಲಿಯ ಸವಿಯೆನಿತು. .! "ಕನಸಿನೊಳಗಿದ್ದು ನಾ 
ವೀಣೆಯಿಂಚರ *ೇಳುತಿರುವೆನೇನೋ ..!' ಎಂದೆ, 
ಗೋಣೆತಿ, ನೋಡಬೇಕೆಸುತೊಮ್ಮೆ ಹವಣಿಸಿದೆ; 
"ಗೋಣೆತ್ತಿ ನಾನೀಗ ನೋಡಿದರೆ ನೆರೆದವರು 
 ನಾಣಿಲಿಯು ಇವಳೆಂದು ನಗರೆ. .!' ಎನ್ನುತ ಬಗೆದೆ. 

ತಗ್ಗಿಸಿದ ತಲೆಯ ಮೇಲೆತ್ತಲೇ ಇಲ್ಲ, 

ಹಿಗ್ಗಿನಾ ನೋಟವನು ನೋಡಲೇ ಇಲ್ಲ! 


೧೧ 


ವಿರಹಿಣಿ 
೩ 


ಖೋಡಿ, ನಾಚಿಕೆಯೆ, ಕಿಡುಗೇಡಿಯೆನುತಿರುವೆ ನೀ? 
ಮಾಡಿದೆಯಲಾ ಬರಿದೆ ನನ್ನ್ನ ಬಾಳಿನ ಹಾನಿ! 

ಅಂದು ನೀ ನಡುವೆ ಬರದಿದ್ದರಾತನನೊಂದೆ 

ಒಂದು ಸಲ ನೋಡಿ ಕೃತಕೃತ್ಯಳಾಗುತಲಿದ್ದೆ; 

ನಿನ್ನ ಜೊತೆಯನು ನೀಡದಿದ್ದರೆನಗೊಬ್ಬಳಿಗೆ 

ತನ್ನ ಸೃಷ್ಟಿಯೆ ಬಿದ್ದು ಹೋಗುತಿತ್ತೇ ವಿಧಿಗೆ! 


ತಗ್ಗಿಸಿದ ತಲೆಯ ನೀನೆತ್ತಗೊಡಲಿಲ್ಲ, 
ಹಿಗ್ಗಿನಾ ನೋಟವನು ನೋಡಗೊಡಲಿಲ್ಲ! 
& & ಜೇ ಜೆ ತ್ಯ 
ಏಸು ಜನ್ಮದ ಹಗೆಯೆ ನಾಚಿಕೆಯೆ ನೀ ನನಗೆ? 
ವಿಖಾಸಲನ್ನವ ಕಸಿದು ಬಿಸುಡಿದೆ, ಇದೆಂಥ ನಗೆ? 


೧೨ 


ತೊಡಕು 


ತೋಡಿ 


ಜೆಲುವು ಹಿರಿಯದೋ !-ಹೃದಯ- 
ದೊಲವು ಹಿರಿಯದೋ....! 
ಚೆಲುವಿನಲಿಯೆ ಒಲವು ಇಹುದೊ! 
ಒಲವಿನಲಿಯೆ ಜೆಲುವು ಇಹುದೊ! 
ಜೆಲುವು ಹಿರಿಯದೋ !-ಹೈದೆಯ- 
ದೊಲವು ಹಿರಿಯದೋ....! 


೧ 


ಇನಿಯನಗಲ ನೆನಸಿ ನೆನಸಿ 
ಮನೆಯಲಿರಲು ಬೇಸರೆನಿಸಿ 
ದಣಿದ ಮನವ ತಣಿಸಲೆಣಸಿ 
ಬನಕೆ ಹೋಗಲೆನುತ ನಡೆದೆ. 


ತಳಿರಿನೊಳುಪ ಕಂಡು ಕುಣಿದೆ, 

ಅಲರ ನಗೆಯ ನೋಡಿ ನಲಿದೆ, 

ಜೆಲುವ ಬನದೊಳಲೆದೆ-ಉಲಿದೆ, 

ಅಳಲ ಕೆಲವು ಗಳಿಗೆಯುಳಿದೆ. 
ಇರಲು ಇಂತು ಏತಕೇನೊ....! 
ಬರತು ಹೋಯ್ತು, ಬಗೆಯ ನಲಿವು; 
ಕೊರತೆಯೇನೊ ಬೆರೆತ ತೆರದಿ 
ತೋರಿತಾಗ ಬನದ ಜೆಲುವು. 


೧೩ 


ವಿರಹಿಣಿ 


ತಳಿರು ಕಣ್ಣ ಕುಣಿಸದಾಯ್ತು, 
ಅಲರ ನಗೆಯು ತಣಿಸದಾಯ್ತು, 
ಬನದ ಬೆಡಗದೆಲ್ಲಿ ಹೋಯ್ಕೊ. .! 
ಮನೆಗೆ ಬಂದೆ ಹಾಗೆ ಮರಳಿ. 
ಜೆಲುವು ಹಿರಿಯದೋ [-ಹೃದಯ- 
ದೊಲವು ಹಿರಿಯದೋ. . ..! 
ಎ೨ 
ಬಗೆದು ಬಗೆದು ನಲ್ಲನಗಲ 
ದುಗುಡ ವಿಂಗಲು-ಕ೦ಬನಿಗಳು 
ಒಗೆಯುತಿರಲು-ಗಾನದಿಂದ 
ಬಗೆಯು ಸೊಗಸಬಹುದೆ. .? ಎಂದೆ. 
ಹೊಳಲನೂದಿ ಅಳಲ ಮರೆತೆ, 
ಉಲಿಯೆ ವೀಣೆಯದಕೆ ಬೆರತೆ, 
ಮೆಲುಪು ಬಲಿದ ರಾಗದೋರಿ 
ಕಳೆದೆ ಕಾಲ ಸೊಗವ ಸಾರಿ; 
ಇದ್ದುದಿದ್ದ ಹಾಗೆ ಹೃದಯ 
ಎದ್ದು ನಡೆಯಿತೆಲ್ಲಿಗೇನೊ | 
ಬಿದ್ದು ಹೋಯ್ತು ಗಾನದಲ್ಲಿ 
ಇದ್ದ ಸೊಬಗದೇತಕೇನೊ! 
ಕೊಳಲ ಸವಿಯೆ ತಿಳಿಯದಾಯ್ತು, 
ವೀಣೆಯುಲುಹು ಕಾಣದಾಯ್ತು, 
ಜೆಲುವ ರಾಗದೆಳೆಯೆ ಹೋಯ್ತು, 
ಮಲಗಿಬಿಟಿ ೈ ಹಾಗೆ ಮರಳಿ. 
ಜೆಲುವು ಹಿರಿಯದೋ [-ಹೃದಯ- 
ದೊಲವು ಹಿರಿಯದೋ.... 


೧೪ 


ಒಲವಿನಾಟಿ 


ಎಂತಿರಲು ಬಹುದು ? ನನ್ನಾ ತನೆಂತಿರಬಹುದು.... ? 

ಇಂದಿರಮ್ಮುನ ಇನಿಯನಂತೆ ತಿಳಿಗಪ್ಪೃ-ಮ್ಲೊ- 
ಯಂದದರಳಿದ ಕಣ್ಣ ತುಂಬುದಿಂಗಳ ಮೊಗದ 
ತರುಣನಿರಬಹುದೊ.....? ? ಇಲ್ಲದಿರೆ ಗೌರಮ್ಮನಾ 
ವರೆಯನಿಹನಲ್ಲವೇ? ಅತು ಕೆಂಗಣ್ಣಿ- 
ನುರಿಮೊಗದ, ಬೆರಗಾಗಿಸುವ ವೇಷ-ಭೂಷಣದ 
ಮರುಳನಿರಬಹುದೋ-? 


ರಾಧಾಂಬೆಯವನಂತೆ 
ವಿಳೆಸಾದ ಕಳೆಯುಳ್ಳ ಮೆಲುನಗೆಗೆ ಮನೆಯಾದ 
ಜೆದುರನಿರಬಹುದೊ...., ಅಲ್ಲದೆ ಶಾರದೆಯ ಮನೆಯ 
ಮನ್ನೆಯನ ತೆರದಿ ಮುದುಡಿದ ಮೆಯ್ಯ ನರೆದಲೆಯ 
ಮುದಿಯನಾಗಿರ ಬಹುದೊ...? 


ಕಮಲಮ್ಮ್ಮುನವರ ಮಗ- 
ನಂತೆ ಸೌಂದರ್ಯಸಾಗರನಿರಲು ಬಹುದೊ...., ಕಾ- 
ಳಬ್ಬೆಯಣುಗನ ತೆರದಿ ಡೊಂಕು ಮೋರೆಯ ದೊಳು ಕೈ 
ಹೊಟ್ಟೆಯವನಿರಬಹುದೊ.... ? 


ಸಿರಿವಂತರಂತೆ ಸಡ- 
ಗರದುಡುಗೆ ತೊಡಿಗೆಗಳ ಧರಿಸಿರಲು ಬಹುದೊ...., ಇರ- 
ದಿರೆ ಬಡವರಂದದಲಿ ಬರಿಮೆಯ್ಯ ಆರೆಬತ್ತ- 
ಲೆಯನಿರಲು ಬಹುದೊ. .? 


೧೫ 


ವಿರಹಿಣಿ 


ಎ೦ತಿದ್ದರೇನೆನಗೆ ? 
ಬ೦ತಾದರೂ ಇರಲಿ, ಅವನೆನ್ನ ನನ್ಸಿಯಾ 
ನಲ್ಲನಲ್ಲವೆ? ನಲ್ಮೆಯೊಡೆಯನಲ್ಲವೆ? ಜಗದಿ 
ಬೇಕಾದರಾ ಬೇವೆ ಮಾವಹುದು, ಬೇಡವಿರೆ 
ಮಾವು ಬೇವೆನಿಸುವುದು; ಹೃದಯದೊಲವಿನದೊಂದು 
ಅದುಭುತದ ಆಟವಿದು! ಆರಾರಿಗೂ ಅರಿದು! 

“ ಹೃದಯದೊಲವದು ಹೊರಗಣಾವಕಾರಣಗಳನು 
ಹೊದ್ದಿ ಆಸರಿಸಿರದು, ಒಳಗಿರುವುದಾವುದೋ 
ತಿಳಿಯದಂತಿರುವೆಳೆತ ಸೆಳೆದು ಬಿಗಿವುದು ಒಲವಿ- 
ನೆದೆಗಳನು'' ಎಂದು ಕವಿಭವಭೂತಿ ಹೇಳಿರನೆ? 


೧೬ 


ಅವನ ಕತೆ 


ಮಧ್ಯಮಾವತಿ 


ಕೇಳಿದೆನು ನಾನೆನಿತೊ ನನ್ನುವ- 
ನೇಳಿಗೆಯ ಕತೆಯನ್ನ, 

ಹೇಳಿದರು ಹಲಜನರು ನೋಡಿದ 
ಕೇಳಿದಾ ಸ್ಕಿ ತಿಯನ್ನು; 


೧ 


ಎಳೆಯ ಬಿಸಿಲಲಿ ತಳಿರ ಮೆಲುಪನು 
ಸಲಿಸಿ ಸಮೆದೊಡಲಂತೆ- 
ಅಲರಿನರಳಿಕೆಯಾಯ್ಡು ಬಲಿದಿಹ 
ಕಳೆಯ ಕಣ್‌-ಮೊಗವಂತೆ- 
ಜೆಲುವೆಯರ ಮನ ಸೆಳೆದು ಬಿಗಿಯುವ 
ಜೆಲುವಿಕೆಯ ಬಲುಹವನದಂತೆ- 
ಕೇಳಿದೆನು ನಾನೆನಿತೊ ನನ್ನವ- 
ನೇಳಿಗೆಯ ಕತೆಯನ್ನ. 
೨ 
ಆಡಿದರೆ ಸವಿನುಡಿಯೆ ಜೇನಿನ 
ಗೂಡಿಗೆಣೆಯಹುದಂತೆ- 


ಹಾಡಿದರೆ ಬ್ರಹ್ಮ್ಮಾಣಿ ವಿಣೆಯ- 
ನಾಡಿಸಿದ ತೆರನಂತೆ- 


೧೭ 


ವಿರಹಿಣಿ 


ಕೂಡಿಸಿದ ಕವನಗಳು ಬಗೆಯೊಳು 

ಮೂಡಿ ಮುಡಿದೂಗಿಸುವವಂತೆ- 
ಕೇಳಿದೆನು ನಾನೆನಿತೊ ನನ್ನವ- 
ನೇಳಿಗೆಯ ಕತೆಯನ್ನ. 


ಷಿ 


ಹರಳ ಬಿರುಸನು ಅರಳೆ ರಸದಲಿ 
ಬೆರಸಿ ಜಿಸೆದೆದೆಯಂತೆ- 
ದುರುಳರಿಗೆ ಹಗೆ ಸರಳರಿಗೆ ನಗೆ- 
ಯಿರುವ ಗರುವಿಕೆಯಂತೆ- 
ಕರೆಕರೆದು ತಲೆಹೊರೆಯನಿತ್ತರು 
ಸರಿಯದೈಸಿರಿಗರಸನಂತೆ- 
ಫೇಳಿದೆನು ನಾನೆನಿತೊ ನನ್ನವ- 
ನೇಳಿಗೆಯ ಕತೆಯನ್ನ. 


೪ 


ಗೆಳೆತನಕೆ ತನ್ನನ್ನೆ ಮಾರುವ 
ಛಲವು ಆತನದಂತೆ- 
ಒಲುಮೆ-ಪಂಜರದೊಳಗೆ ಸುಲಭದಿ 
ಸಿಲುಕುವಾ ಹುಲಿಯಂತೆ- 
ಕೆಳೆಯೊಲುಮೆ ನನ್ನೊಳಗೆ ಕೊರತೆಯೆ? 
ಒಲಿಯದಿರುವನದೇಶಕಂತೆ? 
ಕೇಳಿದೆನು ನಾನೆನಿತೊ ನನ್ನವ- 
ನೇಳಿಗೆಯ ಕತೆಯನ್ನ. 


೧೪ 


ಸತಿಯನಿತು ಪತಿಗೆ ಹತ್ತಿರದ ಜೊತೆಯಾಸತಿಗೆ 
ಪತಿಯನಿತು ಬಳಿಯಾವುದಿಲ್ಲವಂತೆ ! 

ಕತೆಯ ಮಾತಿದು ! ಅಲ್ಲದಿರಲು ನಮ್ಮಿಬ್ಬರೊಳು 
ಅತಿ ದೂರದಂತರವಿದೇತಕಂತೆ ? 


ಮಡದಿಯಲ್ಲದೆ ಅವನ ಮುಡಿಗೆ ನಾನಾಗಿದ್ದ- 
ರೆಡೆಬಿಡದೆ ಇರುತಿರ್ದ್ದೆ ಮುಡಿಯ ಮೇಲೆ, 
ಮುಡಿಗೆ ಹೋಗಲಿ ಅಡಿಯ ತೊಡವದಾಗಿದ್ದರೂ 
ಆಡಿಯೊಂದಿ ಇರುತಿರ್ದ್ದೆನೇನು ಕೀಳೇ ? 


ಕೊರಳ ಮಣಿಮಾಲೆಯಾಗಿರುತಿರ್ದ್ದರೆನಿತೊಳಿತೊ ! 
ಅರಸನೆದೆಯಪ್ಪಿನಾ ಮೆರೆಯುತಿರ್ದ್ದೆ. 
ಕೊರಳಸರಬೇಡ ಕಿರುಬೆರಳಿನುಂಗುರವಿರಲು 

ಕರವ ಬಿಟ್ಟಿರದೆ ಸುಖ ಸುರಿಯುತಿರ್ದ್ಲೆ. 


ನ್ದ ನಡುವಿನೊಳಿಟ್ಟ ಚಿನ್ನದೆಳೆಯುಡುದಾರ 
ಪುಣ್ಯವೆನಿತನ್ನು ಮಾಡಿರುವುದೇನೋ ! 
ಹೆಣ್ಣನಲ್ಲದೆ ನನ್ನ ಚಿನ್ನದೆಳೆಯನ್ನಾಗಿ 
ಹಣ್ಣಿದ್ದರಾ ವಿಧಿಗೆ ಹಾನಿಯೇನೋ ! 


೧೯ 


ವಿರಹಿಣಿ 


ತಂಬುಲವೆ ನಾನಾಗಿ ಜನಿಸಿರ್ದರಿನಿಯನಾ 
ಜೆಂಬವಳದುಟಿ ಸೋಂಕಿ ನಲಿಯುತಿರ್ದ್ದೆ, 
ಹೆಂಬದುಕನೇಕೆ ಹಾಕಿತು ದೈವ ? ಇಸಿಶೊಂದು 
ಹಂಬಲಿಸಿ ಹಂಬಲಿಸಿ ಹಲುಬಲೆಂದೇ ? 


ಸತಿಯನಿತು ಪತಿಗೆ ಹತ್ತಿರದ ಜೊತೆಯಾ ಸತಿಗೆ 
ಪತಿಯನಿತು ಬಳಿ ಯಾವುದಿಲ್ಲವಂತೆ, 

ಕತೆಯ ಮಾತಿದು! ಅಲ್ಲದಿರಲು ನಮ್ಮಿಬ್ಬರೊಳು 
ಅತಿ ದೂರದಂತರವಿದೇತಕಂತೆ ! 


೨೦ 


ಅ 
0 
tO 

[G8 


ಮೂರು ದಿನಗಳು ಚಾರಿದುವು, ಬರಿ- 
ದಾರಿ ಕಾಯುತಲಿರುವೆನು. 
ಹಾರಯಿಸೆಯೆಂತಹದು ! ನನ್ನವ 
ಬಾರನೇಕೆನುತಿರುವೆನು. 
ಬರುವೆನೆನ್ನುವ ಓಲೆಯಿಲ್ಲವ- 
ನರುಹಿದೊಸಗೆಗಳಿಲ್ಲ, 
ಬರುವನೆನ್ನುತ ಬಗೆಯಿದೇನೋ 
ಮೊರೆಯುತಿದೆ ಸುಳ್ಳಲ್ಲ. 
ಎಂತಲೇ ದಿನವೆಲ್ಲಾ. ... 
ಎಂತಲೇ ದಿನವೆಲ್ಲ ಹೀಗೆಯೆ 
ನಿಂತು ನಿರುಕಿಪೆನಲ್ಲಾ ! 
ಎ೨ 
ಸದ್ದನಾವುದ ಕೇಳಿದರೆ ಜು- 
ಮೈದ್ಹ ಮೈಮನದಿಂದ 
ಎದ್ದು ನೋಡುವೆ ಇನಿಯನೆಂದೇ 
ಹೊದ್ದಿ ದಾತುರದಿಂದ. 
ಆತನಲ್ಲದೆ ಇರಲು ಬಯಕೆಯು 
ಬೀತು ಬಳಲಿಕೆಯಾಂತು, 
ಕಾತರದಿ ಬಂದೊಳಗೆ ಬೀಳುವೆ- 
ಕಾಯ್ದ ಸುಯ್ಲಲಿ-ಸೋತು. 


೨೧ 


ವಿರಹಿಣಿ 


ಮತ್ತೆ ಆಕೆಯು ಕೂಗಿ .... 
ಮತ್ತೆ ಆಕೆಯು ಕೂಗಿ ಕರೆಯಲು 
ಒತ್ತಿ ಏಳುವೆ ಬೀಗಿ. 


a 


ದೂರ ಬರುತಿರಬಹುದು ಸೆನ್ನಾ 
ನೀರನೆಂಒ ವಿಚಾರದಿ, 

ಏರಿ ನೆಲೆಮನೆ ಹುಂ ್ಸಿನೊಳು ಕೈ್ಪ 
ಯೂರಿ ನಿರುಕಿಪೆ ದೂರದಿ; 

"ನಿದಿವಳಾರನ್ನು ನೋಡುವ- 
ಳೇನಿದಾತುರ ? ಎನ್ನುತ 

ಆಡುವುದೆ ಜನ ?-ಎಂದು ಸುತ್ತಲು 
ನೋಡುವೆನು ನಾನಂಜುತ 

ಬರಲಿರುವನವನೆಂದು. ... 

ಬರಲಿರುವನೆಂಬೀ ಬಗೆಯ ಬರಿ 
ಮೊರೆತಕೇನೆನಲಿಂದು ? 


ಮೂರು ದಿನಗಳು ಜಾರಿದುವು ಬರಿ- 
ದಾರಿ ಕಾಯುತಲಿರುನೆನು. 


ಹಾರಯಿಕೆಯೆಂತಹದು ? ನಲ್ಲನು 
ಬಾರನೇಕೆನುತಿರುವೆನು. 


೨೨ 


ವಿರಹಿಣಿ 


ಮನವನಿನ್ನೇತಕೊಳೊ 
ಹೆಣೆದವನ ಮರೆಯಲಿಕೆ 
ಹಣುಗಿಯೇ ಹಣುಗುವೆನು, ಆದರೇನು! 


೪ 


ಕಡುಗೇಡಿ ತಂಗಾಳಿ- 
ಯೊಡನೆ ಬಂದಾ ನೆನಹು 

ಒಡಲ ಜು*ಮ್ಮೆನಿಸಿ ನವಿರೇರಿಸುವುದು. 
ಬೆಳುದಿಂಗಳೊಡಗೊಂಡು 
ತಿಳಿಯದಂತೈತಂದು 

ಕಳವಳವ ಕರುಳಿನೊಳಗೂರಿಸುವುದು. 


ತನ್ನವಳ ಜೊತೆಗೂಡಿ 
ಹಾಡುತಿಹ ಹಕ್ಕಿಯುಲಿ 
ತನ್ನ ಮಟ್ಟಕೆ ಸುಮ್ಮನಿರಬಾರದೆ? 
ನನ್ನ ದೇನಿರಲು ಬಹು- 
ದನ್ನೆಯವು! ಅವನ ನೆನ- 
ಪನ್ನು ಕಿವಿಗೊತ್ತಿ ಕಾಡುವುದು ಬರಿದೆ. 


೩೬ 


ಸುಡಲಿ, ಬಂದಿತಿದೇಕೊ 

ಜಡಿಯ ಮೋಡದ ಜಿನುಗು! 
ಹಿಡಿದು ಬೆಸೆವುದು ಆತನಾತೆಯೊಡನೆ, 

ಇಡಿದ ಕತ್ತಲೆಯಿರುಳು 

ಮಿಡುಕುತೊಬ್ಬಳೆ ಮಲಗಿ- 
ದೆಡೆಗೆ ಕಳುಹುವುದವನ ಬಯಕೆಯನ್ನ. 


೨೩ 


ವಿರಹಿಣಿ 


೩ 


ಮುಳಿಸು ಹೆಮ್ಮೆಗಳಲ್ಲಿ 
ಮಾಡಿದಾ ನಿರ್ಣಯವು 
ಗಳಿಗೆಯರೆಗಳಿಗೆಯೂ ನಿಲ್ಲದಿಹುದು. 
ನನಗಿರುವ ಆತುರವು 
ಇನಿಯಗೇಕಿರದೆಂದು 
ಜಿನುಗಿ ನನ್ನೆ ದೆಯುಸಿರ ಚೆಲ್ಲುತಿಹುದು. 
ಲ 
"ಇನಿತೊಂದು ಹಲುಬಿ ಕಂ- 
ಬನಿಯಿಡುವೆನವಗಾಗಿ 
$ ನೆನಪಾದರೂ ಇಹುದೆ ನನ್ನದವಗೆ ?' 
ಎನುವ ಯೋಚನೆ ಬರಲು 
ಮುನಿಸು ಮೊಗದೋರಿ ನಾ- 
ನೆನುವೆ " ಇನಿತೇಕೆ ಮನದಳಲು ನನಗೆ?' 


೨೮೪ 


ಮಿಂಚಿನ ಮಾಟಿ 
ಗೆರುಲ್‌ 


೧ 
ಕೂಗು ಕೂಗೆಲೆ ಕೋಗಿಲೆಯೆ ನೀ 
ಗಳಪುತಿರು ಇರು ಅರಗಿಣಿ! 
ಏಗಲೂ ನುಡಿ ಕೊಳಲೆ, ವೀಣೆಯೆ- 
ರಾಗಿಸಲಿ ನಿನ್ನಾಧ್ವನಿ! 
ನಿಮ್ಮ ಉಲುಹಿನೊಳೆಲ್ಲಾ.... 
ನಿಮ್ಮ ಉಲುಹಿನೊಳೆಲ್ಲ-ಕೇಳುವೆ 
ನಮ್ಮುವನ ಸವಿಸೊಲ್ಲಾ. 
೨ 
ತುಂಬುದಿಂಗಳ ಬಿಂಬವೇ ನೀ 
ಕಾಂಬೆಯೇಕೊಂದೇ ದಿನ? 
ಅಂಬರದಿ ನಗುತಿದ್ದರಾಗದೆ- 
ಇಂಬು ಬಿಡದೆಯೆ ದಿನದಿನ? 
ನಗುಮೊಗದ ನಿನ್ನಲ್ಲಿ. ilk 
ನಗುಮೊಗದ ನಿನ್ನಲ್ಲಿ ರಮಣನ 
ನಗೆಯ ಬಗೆಯಿಹುದಲ್ಲಿ! 


ತ 


ವಿರಹಿಣಿ 


[8 

ತನಿರಸವನೆಲ್ಲಿಂದ ತಂದಿರೆ 

ಹಣ್ಣು "ಹೆಂಪಲವೇ? 
ಇನಿದನೆಲ್ಲಿಂದೆಳೆದಿಹಿರಿ ಕೆನೆ- 

ವಾಲೆ ಜೀಂಗೊಡವೇ? 
ಬಲ್ಲೆ ನಾನಿದರಂದ. ... 
ಬಲ್ಲೆ ನಾ ತಂದಿರುವಿರಿನಿಯನ 

ಬಾಯ ತಂಬುಲದಿಂದ. 


೪ 

ಮುಡಿದ ಮಾಲೆಯ ಮೆಲ್ಲಿತಾಗಿಹ 

ಬೆಡಗಿನಲರಿನ ಸೋಂಕದು 
ಒಡೆಯನವು ವಗೆ-ಸೊಗವ ಮನದೆದು- 

ರಿಡುವ ಸಾಧನವಹುದಿದು; 
ಆದರೇನಿದು ಎಲ್ಲಾ... 
ಆದರೇನಿದು ಎಲ್ಲವೂ ಬಲು- 

ಬೇಗ ಬಯಲಹುದಲ್ಲಾ ! 


೫ 
ಎಲ್ಲವಿವು ತೋರುವುವು ನನ್ನೆದು- 
ರಲ್ಲಿ ಮಿಂಚಿನ ಮಾಟಿವ 
ನಲ್ಲನೊಡನಿರೆ ಸವಿವೆನವಿರತ- 
ಎಲ್ಲವೀ ಸೊಗದೂಟವ 
ಬರುವುದೆಂದಾ ಕಾಲ. ... 
ಬರುವುದೆಂದೋ ಎಂದು ನೂಕುತ 
ಲಿರುವೆ ದಿನಗಳನೆಲ್ಲ! 


೩೦ 


ಬೇಡವೆನಗಿನ್ನೇನು! 


ಮಾಲಕಂಸ 


ಒಡೆಯ ನಿನ್ನಾಶೆಯೊಳೆ ತೊಡಕಿ ನಾ ಮಿಡುಕುತಿರೆ 
ಹಡೆದಮ್ಮ ಕೂಗಿದಳು: "ಹುಡುಗಿ ಇಲ್ಲಿಗೆ ಬಾರೆ!” 
ಜಡಭಾವದಿಂದ ಎಳೆದಿಡುತಲಡಿಗಳನು 
ನಡೆದು ಅವಳೆಡೆಗೆ ಕೇಳಿದೆ:  ಕರೆದುದೇನು?'' 
ಕಿರುನಗೆಯ ನಗುತಮ್ಮ ಹೊರಮನೆಗೆ ಕರೆತಂದು 
«"ನಿರುಕಿಸೆಲ್ಲವ ನಿನ್ನದಿರುವುದಿದು '' ಎಂದೊರೆದು 
ಹರಡಿರುವ ಒಡವೆಗಳನೆಲ್ಲ ತೋರಿದಳು, 
ಬೆರತು ನಾ ನಿಂತೆ ಬೆರಳಿರಿಸಿ ಬಾಯಿಯೊಳು. 
ಬಣ್ಣಬಣ್ಣದ ಸೀರೆ ಹೊನ್ನ ಹೂ-ರವಿಕೆಗಳು! 
ರನ್ನದೋಲೆಯು ಮುತ್ತು, ಚಿನ್ನ ದಾಭರಣಗಳು ! 
ಕುಸುರು ಕುಸುರಿನ ಹವಳ ಬೆಸೆದ ಕಂಕಣವು! 
ಹಸನು ಹೊಗರುಗುವ ಕಾಲ್‌ಕಡಗ ಪೈಜಣವು! 
ಬಗೆಬಗೆಯ ಕಮ್ಮೆಣ್ಣೆ ಸೊಗಸೆನಿಪ ಪನ್ನೀರು! 
ಮೃಗಸಾರ ಕರ್ಪೂರ ಅಗುರು-ಗಂಧದ ತಿಗುರು! 
ಹಣ್ಣುಹಂಪಲವು ಸವಿಯನ್ನ ದಿನಿಸುಗಳು! 
ಕಣ್ಣ ಸೆಳೆಯುವ ಹಲವು ಬಣ್ಣದರಳುಗಳು ! 
ನೋಡಿದೆನದೆಲ್ಲವನು, ನೋಡಿಯೇ ನೋಡಿದೆನು, 
ಕೂಡಿಸಿದೆನದರಲಿಯೆ ನೀಡಿರುವ ನೋಟವನು. 


೩೧ 


ನಿರಹಿಣಿ 


"ಎಲ್ಲವೂ ನನ್ನದಿದು' ಎಂಬುದನು ಕೆನೆದು 

ಉಲ್ಲಸವು ಆಟವಾಡಿತು ಮನದಿ ಕುಣಿದು. 
ಹಿಂಡುಹಿಂಡಾಗಿ ಹೆಣ್ಣುಗಳಲ್ಲಿಗೈತಂದು 
ಇೊಂಡಾಡತೊಡಗಿದರು ನನ್ನ ದೈವವನಂದು. 

ಕೊರೆಯುವೆದೆನೋವೆಲ್ಲ ಹೇಗೊ ಮರೆಯಾಯ್ತು 

ಗರುವಿಕೆಗೆ ಮೈ-ಮನವದಾಗ ಸೆರೆಯಾಯ್ಕು. 
ಉಡುಗೆಯುಡಬಯಸಿದೆನು, ತೊಡಿಗೆಯಿಡಬಯಸಿದೆನು, 
ಮುಡಿಬಿಗಿದು ಬೆಡಗಿನೊಳು ಮುಡಿವೆನೆಂದೆನು ಅರಳು, 

ತಂಪು ಬಾವನ್ನದಣ್ಬನು ಮೈಗೆ ತೀಡಿ 

ಸೊಂಪಾಗಿರುವೆನೆಂದೆ ಸವಿಯುಣಿಸನೂಡಿ. 
"ಮುಂದೇನು? ಮುಂದೇನು?' ಎಂದು ಯಾರೋ ಕೇಳಿ- 
ದಂದ ಕಿವಿದೆರೆಗ್ಬೈದಲೆದೆಯು ಜುತಮ್ಹುನು ತಾಳಿ 

ತನುವೊಮ್ಮಿದೊಮ್ಮೆಯೇ ನವಿರಿಗೊಳೆಗಾಯ್ದು,, 

ಇನಿಯ ನಿನ್ನಯ ನೆನಹೆ ಮನತುಂಬಿ ಹೋಯ್ತು. 
ಬಿಡುಬಿಡರಿತೆನು ನಿನ್ನ ಹುಡುಗಾಟವೆಲ್ಲವನು 
ಹಡೆದಮ್ಮ ಹೇಳಿದಳು: ಒಡವೆಯಿವನೆಲ್ಲವನು 

ನೀನೆ ನನಗಾಗಿಯೇ ಕಳುಹಿರುವೆಯಂತೆ! 

ಏನು ಈ ಮೋಡಿಯಾಟವನೆಲ್ಲಿ ಕಲಿತೆ? 
ತೊಡೆಯಲಿಕೆ ನೆನಹನೀನೊಡವೆಗಳ ಕಳುಹಿಸಿದೆ, 
ಜಡಮತಿಯು ನಾನರಿವುಗೆಡುತವಕೆ ಬೆರಗಾದೆ. 

ನಿನ್ನ ಮರಸುವ ಚಿನ್ನರನ್ನದೊಡಿಗೆಗಳು 

ಮಣ್ಣುಗೂಡಲಿ ಹಾಳು ಬಣ್ಣದುಡುಗೆಗಳು! 
ಬೇಡವೆನಗಿನ್ನೇ ನು! ಬೇ ಡವೆನಗಿನ್ನೇ ನು! 
ಓಡಿ ಬಾ ದೊರೆಯೆ, ನೀನೇ ಬೇಕು ನೀನು! 


೩೨ 


ಕೊರೆಗುತಿರುವೆದೆಗೆ ಬರೆ 


ಸಾವೇರಿ 


೧ 


ನೀಕೊಡುವುದೆಂದು ಮಕೆ- 

ಯಾಕೆಯಧಿಕಾರವನು ? 
ಸಾಕಿದೇಕಾಕಿರಿಯ ಕಾಕುಬಾಳು! 

ಹಾಕುತಿದೆ ಬರೆಯ ಮೊದ- 

ಲೇ ಕೊರಗುತಿರುವೆದೆಗೆ 
ಲೋಕದಾ ಜನರ ಬಡತನದ ಗೋಳು. 


ಪಿ 


ನಿರುಕಿಸಿದರೆತ್ತಲೂ 

ತಿರಿವವರ ತಂಡಗಳು 
ಕುರುಡ-ಕುಂಟಿರು, ಕರುಣಗೀತದವರು! 

ಕೊರೆವ ಚಳಿ ಬಿರುಬಿಸಿಲಿ- 

ನರಿವಿಲ್ಲದಲೆ-ಕೂಳು- 
ದೊರೆಯದಿದ್ದರು ದುಡಿವ ಜೀತದವರು | 


೩೩ 


ನಿರಹಿಣಿ 


೩ 


ಹಸಿವು ಹಸಿವೆಂಬುಲುಹು 
ದೆಸೆಯ ಮುತ್ತಿದೆ, ಜನದ 
ಬಸಿರ ಬೇಗೆಗೆ ಹಸಿರೆ ಬಾಡುತಿಹವು; 
ಹಸುಳೆಗಳು ಹಡೆದವರ 
ಗಸಣಿಗಳೆಯಲಿಕೆಂದು 
ಮಸಣದಲಿಯೇ ವಸತಿ ಮಾಡುತಿಹವು! 

೪ 
ನೋಡುತಿಹೆನೆಲ್ಲವನು 
ನೀಡು-ನೋಟಿಗಳಿಂದೆ, 

ಮಾಡುನೆನದೇನು. .! ಬಿಸುಸುಯ್ವುದೊಂದೆ; 
ನಿನ್ನೆಲ್ಲ ಹೊನ್ನು ಹಣ 
ನನ್ನ ದಾಗಿದ್ದರೂ 

ಚೆನ್ನ! ಬರಿಗೈ-ಬಡವಿಯಿರುವೆನಿಂದೆ. 

೫ 
ಒಡೆಯ ನೀನೊಲಿದು ನಿ- 
ನ್ನೊಡವೆಯೆಲ್ಲವ ನನ್ನ 

ಒಡೆಯತನಕೊಪ್ಪಿಸಿ ಅದೆಂದು ಕೊಡುವೆ ? 
ಕೊಡಲು ತಿರೆಯನೆ ತಿನುವ 
ಬಡತನದ ಭೂತವನು 

ಹೊಡೆದು ಹಸಿವಿನ ಪಿಡುಗ ತೊಡೆದೆ ಬಿಡುವೆ! 


ದೈನ್ಯದಾ ದನಿಯ ಕರುಣದ ಮೊರೆಯ ಕೂಗ 
ಇನ್ನೊಮ್ಮೆ ಕೇಳದಂತಾಗಿಸುವೆನಾಗ. 


೩೪ 


ಹಾರಯ್ಕೆ 


ಗರುಲ್‌ 
೧ 


ಫೆಳದಿಯರನೊಡಗೊಂಡು *ೆಲೆಕೆಲೆ- 
ದುಲಿದು ಮೇಲಕೆ ಹಾರಿ, 

ಇಳೆಯವರನಣಕಿಸುತೆ ಪಕ್ಕುವ 
ಫೆಳರಿ ಬಾನೆಡೆಗೇರಿ, 


ತಳರುತಿಹೆ ನೀನೆಲ್ಲಿ? ಹಕ್ಕಿಯ- 
ಕುಲದರಸೆ ಹೇಳಿಲ್ಲಿ! 

ಗೆಳೆಯನೆಡೆ ದೊರೆಯುವುದೆ ನೀನಡೆ- 
ದುಳಿವ ದಾರಿಯೊಲೆಲ್ಲಿ? 


ದೊರೆತರಾತಗೆ ನೀನು.... 
ದೊರೆತರಾತಗೆ ನನ್ನ ಬಾಳಿನ 
ಹತೊರಗನರುಹುವೆಯೇನು? 


೩೫ 


ವಿರಹಿಣಿ 


೨ 


ಅಳತೆಯಿಲ್ಲದ-ಹೊಳೆವ-ಕೈಗಳ 
ಫಳುಹಿ ವಿಶ್ವದೊಳೆಲ್ಲಾ 
ಬೆಳಕುಬಣ್ಣವ ಬಳೆವ ತಾವರೆ- 
ಗೆಳೆಯ ಲಾಲಿಸು ಸೊಲ್ಲಾ ! 
ನನ್ನ ಮನದಳಲನ್ನು ಬರೆದಾ 
ಬಿನ್ನವತ್ತಳೆಯನ್ನು 
ಚೆನ್ನನಿರುವಲಿ ಕಳುಹಲಿಹೆ, ನೆರ- 
ವನ್ನು ನೀಡುವೆಯೇನು? 
ಒಂದೆ ಒಂದಾ ಕೈಯ... 
ಒಂದೆ ಕಿರುಗೈ ಕಳುಹಿ ಓಲೆಯ- 
ನೊಂದಿಸಾತಗೆ ಜೀಯ! 
ಷಿ 
ಮುಮ್ಮುಳೆಯ ಕಮ್ಮುಗಿಲ ಸಿಡಿಲೇ 
ಹೆಮ್ಮಗಳ ಮೊರೆಕೇಳಿ 
ಒಮ್ಮೆ ಒಂದೇ ನಿಮಿಷ ಕೊಡುವಿರೆ 
ನಿಮ್ಮ ಗುಡುಗನು? ಹೇಳಿ! 
ನಲ್ಲನೆಲ್ಲಿಹನೇನೊ! ನನ್ನದು 
ಮೆಲ್ಲುಲಿಯ ದನಿ ಕೇಳದು, 
ಎಲ್ಲಿಯೇ ಇರಲವಗೆ ಸುದ್ದಿಯ 
ಸಲ್ಲಿಸಲೆ ಬೇಕಿರುವುದು, 
ಗುಡುಗಿನಾ ಮೊಳಗಿಂದೆ. ... 
ಗುಡುಗಿ ಗರ್ಜಿಸಿ ನನ್ನ ನೆನಹನು 
ಹೊಡುವೆನಾತನಿಗಿಂದೆ. 


೩೬ 


ವಿರಹಿಣಿ 


೪ 
ಗಗನಡೊಳು ತೇಲಾಡುತಾಡುತ 
ನಗುವ ಚುಕ್ಕಿಯ ಬಳಗವೆ, 
ಸೊಗಸು ನಿಮ್ಮದು ಬದುಕು ನೀವೀ 
ಜಗದ ಸಾಕ್ಸಿಗಳಲ್ಲವೇ? 
ಮಿಣುಕುನೋಟಿದೊಳೇನನೆಲ್ಲವ- 
ನಿಣುಕುತಿಹ ಧ್ರುವತಾರೆಯೆ, 
ಶ್ಚ ಣವೆ ನಿನ್ನಯ ಕಣ್ಣಬಲುಹನು 
ನನಗೆ ನೀಡುಪಕಾರಿಯೆ | 
ಅವನನೊಮ್ಮೆಯೆ ನೋಡಿ.... 
ಅವನ ನೋಡುತ ನಲಿದು ಹಾಡುವೆ 
ಕವನ ನಿನ್ನದು ಮಾಡಿ. 


ಬೇಸಗೆಯ ಬಿರುಗಾಳಿ, ನಿನ್ನದಿ- 
ದೇಸು ನಡಿಗೆಯ ವೇಗ? 

ತಾಸುಹೊತ್ತೆರವದನು ಕೊಟ್ಟರೆ 
ಗಾಸಿ ನಿನಗೇನೀಗ? 

ನಿನ್ನ ತೆರದೊಳೆ ನೀರು-ನೆಲ-ಮುಗಿ- 
ಲೆನ್ನದೆಯೆ ನಾ ಹಾರಿ, 

ಚೆನ್ನನಿರುವಲಿ ತೆರಳುವೆನು, ಆ- 
ನನ್ನಿ ಕಾರನ ಸೇರಿ 

ಬೆಕೆಯುವೆನು ನಾನಾಗ.... 

ಬೆಕೆಯುವೆನು ನಾನಾಗ ಪಡೆವುದು 
ಮರಳಿ ನಿನ್ನಯ ವೇಗ. 


೩೩ 


ಯಾನ ದಾರಿಯೊ! 


ನಾದನಾಮಕ್ರಿಯಾ 


೧ 


ಯಾವ ದಾರಿಯೊ ಕಾಣೆ ನನ್ನಯ 

ದೇವನಿರುವೆಹೆ ಸಾರಲು! 
ಭಾವಿಸುತ ಬಾಯ್ಕೆರೆದು ಕುಳಿತರೆ 
ಸಾವೆ ಸರಿ! ಎಂಬಾ ವಿಚಾರದಿ 
ಜೀವದರಸನದೆಲ್ಲಿರುವನಾ 
ಠಾವನರಸುತ ತೆರಳಲಿರುವೆ; 

ಯಾವ ದಾರಿಯೊ ಕಾಣೆ ನನ್ನಯ 

ದೇವನಿರುವೆಡೆ ಸಾರಲು. 

ಪಿ 

ದೇಶವಲೆದವನೆಂದು ನಾ ಸಂ- 

ನ್ಯಾಸಿಯೊಬ್ಬನನಿಂದು 
ಹಾರಯಿಸಿ ಕೇಳಿದರೆ ಆತನು 
ತೋರಿಸುತ ತೆಂಕಣವ ಬೆರಳಲಿ: 
(ಸಾರು ಈ ದಾರಿಯೊಳು ನಿನ್ನವ- 
ನೂರ ಸೇರುವೆ ನೇರ' ಎಂದನು. 

ಯಾವ ದಾರಿಯೊ ಕಾಣೆ ನನ್ನಯ 

ದೇವನಿರುವೆಜೆ ಸಾರಲು! 


೩೮೪ 


ವಿರಹಿಣಿ 


ಷಿ 
ಕೇಳಿದರೆ ಯಾಜಿಗಳನಾಗಲೆ 
ಹೇಳಿದರು ಬಲಿ ಕೊಡುತಲೆ: 

« ಬೇಳುಮರಗಳ ಸಾಲುದಾರಿಯ 
ಕೇಳಿ ಬಲ್ಲೆಯೆ? ಹಾಗೆ ಹೋದರೆ 
ನಾಳೆಯೇ ನೋಡುವೆಯೆ ನಿನ್ನ- 
ನ್ನಾಳುವವನಾಳಿಯನು ಎಂದರು. 
ಯಾವ ದಾರಿಯೊ ಕಾಣೆ ನನ್ನಯ 
ದೇವನಿರುವೆಡೆ ಸಾರಲು! 

೪ 
ಯೋಗಿರಾಜಯ್ಯನಿಗೆ ನಾ ತಲೆ- 
ಬಾಗಿ ವಿನಯದಿ ಕೇಳಿದೆ. 

ಮುಗಿದ ಕಂಗಳನಗಲಿಸದೆ, ತುಟಿ- 
ಬಿಗಿದ ಬಾಯನು ಬಿಚ್ಚದೆಯೆ, ಕೈ್‌ 
ಮುಗಿಲ ಕಡೆ ನೀಡಿದನು; ತಿಳಿಯದೆ 
ವಿಗಡತನವದು ನಗುತ ಮರಳಿದೆ. 
ಯಾವದಾರಿಯೊ ಕಾಣೆ ನನ್ನಯ 
ದೇವನಿರುವೆಡೆ ಸಾರಲು! 

೫ 
ಭಾಗವತದಾ ದಾಸರಲ್ಲಿಗೆ 
ಹೋಗಿ ಕೇಳಿದೆ ಮೆಲ್ಲಗೆ. 

‘ ವಿಟ್ಕಲನ ಗುಡಿಯೆದುರ ಬೀದಿಯೊ- 
" ಛಿಟ್ಟು ಶೆ ಅಡಿಯನು ಮುಂದೆ ಸಾಗಲು 


೩೯ 


ವಿರಹಿಣಿ 


4 ನೆಟ್ಟಿನೆಯದಾ ಬಟ್ಟೆ, ಸೇರುವೆ 

‘ ತಟ್ಟನೆಯೆ ನಿನ್ನವನ ' ನೆಂದರು. 
ಯಾವದಾರಿಯೊ ಕಾಣೆ ನನ್ನಯ 
ದೇವನಿರುವೆಡೆ ಸಾರಲು ! 


ಹ್ತ 
ಬುದ್ದಿ ಶಾಲಿಗಳೆನಿಸಿ ಕೊಂಬರ 
ಹೊಡದ್ದಿ ಹಾದಿಯ ಕೇಳಿದೆ; 
ಇದ್ದ ಊರನ್ನುಳಿದು ಬೇರೆಯ 
ಸುದ್ದಿಯನೆ ನಾವರಿಯೆವೆಂದರು; 
ಮೊದ್ದುತನವೇನೆಯ್ದ ಬೇಕವೆ- 
ನಿದ್ದೆಷೆಯ ನಾನೆಂಬುದಿದುವೇ! 
ಯಾವದಾರಿಯೊ ಕಾಣೆ ನನ್ನಯ 
ದೇವನಿರುವೆಡೆ ಸಾರಲು! 
೩ 
ಜೋಯಿಸರ ಕೇಳಿದೆನು ಬಗೆಬಗೆ- 
ಕಾಯಕಿಗಳನು ಕೇಳಿದೆ. 
ಬೇರೆ ಬೇರೊಂದೊಂದು ದಾರಿಯ 
ತೋರಿಸಿದಕೊಬ್ಬೊಬ್ಬರೂ ಎನೆ 
ಗಾರುಗೊಂಡಿತು ಮನವು; ಯಾವುದು 
ತೋರದೆಯೆ ತೊಳಲುತ್ತಲಿಹೆನು. 
ಯಾವದಾರಿಯೊ ಕಾಣೆ ನನ್ನಯ 
ದೇವನಿರುವೆಡೆ ಸಾರಲು! 


೪೦ 


ವಿರಹಿಣಿ 


ಎಲ್ಲರೂ ಅರಿತಿರಲು ಬಹುದೇ 
ನಲ್ಲನೆಡೆಯನು. ...! ಅಲ್ಲದೆ- 
ಎಲ್ಲರೂ ಬಳಸಿರಲು ಬಹುದೇ- 
ಸುಳ್ಳನೇ ಬರಿ. .! ತಿಳಿಯದೊಂದೂ, 
ನಲ್ಲನೊಡನಿದ್ದೆನ್ನ ನೆನಹದೆ 
ಟೊಳ್ಳು ಕನಸಾಗಿರಲು ಬಹುದೇ. .! 
ಯಾವ ದಾರಿಯೊ ಕಾಣೆ ನನ್ನಯ 
ದೇವನಿರುವೆಡೆ ಸಾರಲು! 


೪೧ 


ಉನ್ಮಾದಿನಿ 
ವಸಂತ 
೧ 

ಬಂದೆ ಬರುವನಂತೆ ಆತ 

ಬಂದೆ ಬರುವನಂತೆ | 
ಜೆಂದದೊಸಗೆಯನ್ನು ಫೇಳಿ 

ನವಿರ ಹೊರೆಯನಾಂತೆ! 
ನಿಂದೆ ಮರುಳೆಯಂತೆ.... 
ನಿಂದೆ ಮರುಳೆಯಂತೆ, ನೆರೆಯೆ 

ಮೈಮಕೆವಿನ ಸಂತೆ. 


೨ 
ಇನಿಯ ಬರುವ ಮೊದಲೆ ನನ್ನ 
ಮನೆಯನೆಂತು ಮಿನುಗಿಸುವೆ? 
ಮನಸು ಮೆಚ್ಚಿ ತಕ್ಕಿಪಂತೆ 
ತನುವನೆಂತು ತೊಳಗಿಸುವೆ? 


ಬರಲು ನಿಲುನೆನೆಂತು....? 
ಬರಲು ನಿಲುವೆನೆಂತು? ಅವನ 
ಕರೆದು ನುಡಿವೆನೆಂತು? 
ಷಿ 
ಆತನನೆಂತಾದರಿಸಲಿ? 
ಆಸನವಾವುದನಿರಿಸಲಿ? 
ಪ್ರೀತಿ ಯಾವ ರಸದೊಳೇನೊ! 
ಪಾಕವನಾವುದ ತರಿಸಲಿ? 


೪೨ 


ವಿರಹಿಣಿ 


ತಿಳಿಯಲೊಲ್ಲದೊಂದು. ಔಟ 
ತಿಳಿಯಲೊಲ್ಲದೊಂದು, ಅವನ 
ತಣಿಸುವ ತೆರನಿಂದು! 


೪ 
ತಣಿಸುವ ತೆರನೊಂದರಿಯದೆ, 
ತಿಳಿದ ಜನರೊಳಾರಯ್ಯದೆ, 
ಇನಿಯನ ನೋಡಲಿಕೆ ಬರಿದೆ 
ಹಲುಬಿದೆ; ಬಲು ಹುಚ್ಚಿ ಯಾದೆ; 
ನೋಡುವೆನವನನ್ನು . ಎ! 
ನೋಡುವೆನವನನ್ನು,ಆಗ 
ಮಾಡಲಿ ನಾನೇನು? 


ಮಾಡದಲಾವಾವುದನೂ 
ಮೋಡಿವಡೆದ ತೆರದಿ ನಾನು 
ನೋಡುತಲಾತನನೆ ನಿಂತು, 
ಬೇಡಿಕೊಳುವೆ ನಯದೊಳಿಂತು: 
ನೋಡು ಬರೆಗೆ ಹಚ್ಚಿ. st 
"ನೋಡು ಒರೆಗೆ ಹಚ್ಚಿ, ದೊರೆಯೆ 
ನಾನಿರುವೆನು ಹುಚ್ಚಿ!” 
ಹ 
$6 ನಿನ್ನ ಕಾಂಬ ಉನ್ಮಾದದಿ 
ಇನ್ನಾ ವುದನರಿಯದವಳು, 
«ನಾಣು ಜಾಣು ರೀತಿ ನೀತಿ 
ಮಾನಾದರ ಕಾಣದವಳು, 


೪೩ 4 


ವಿರಹಿಣಿ 


“ ನೀನೆ ಹೇಳು ನಲ್ಲಾ....! 
«ನೀನೆ ಹೇಳು ನಲ್ಲ, ಮಾಡ- 
ಲೇನು ನಾನದೆಲ್ಲಾ!'' 
೭ 
ಬಿನ್ನವಿಸಲು ನನ್ನೀ ಈತೆ 
ಉನ್ಮಾದಿನಿಯಿವಳೆನ್ನುತೆ 
ಚೆನ್ನ ಮರಳಿ ಕೆರಳುವನೇ- 
ನನ್ನೊಳು ಕೀಳ್‌ಗಣ್ಣಿರಿಸುತೆ ? 
ಅಹುದೆ ತೆರಳಬಹುದೇ. . . .? 
ಅಹುದೆ ತೆರಳಬಹುದೆ ? ಅವಗೆ 
ನನ್ನಿರವಿದು ಅರಿದೇ? 
ಆ 
ನನ್ನಿರವಿದು ತಿಳಿಯದೇನು? 
ಮನ್ನೆಯನವ ಮರುಳನೇನು ? 
ನನ್ನಿಯು ತನಗಾಗಿ ಈಕೆ 
ಉನ್ಹಾದಿನಿಯಾದಳೆನುತೆ 
ಕರೆವ ಕರುಣೆಯಿಂದೆ. ... 
ಕರೆವ ಕರುಣೆಯಿಂದೆ, ನನ್ನ- 
ನಿರಿಸಿಕೊಳುವ ಮುಂದೆ. 
ಇರಿಸಿಕೊಳುವ ಮುಂದೆ, ಒಡನೆ 
ಬೆರೆವ ನಲುಮೆಯಿಂದೆ. 


೪೪ 


ನನ್ನ ಹಾಡು 
ಭೈರವಿ 
೧ 
" ಬರಿಯೆ ಬಿಸುಸುಯಿಲಿಂದಲೀ ಹಗ- 
ಲಿರುಳ ಕಳೆಯುವುದೇನು- 
ಸರಿಯೆ !' ಎನುತೇನೇನೊ ಹಾಡುತ- 
ಲಿರುವೆನೇಗಲು ನಾನು. 
ನನ್ನ ಹಾಡುಗಳೆಲ್ಲವಿವು ಮನ- 
ದನ್ನ ನಿನಗಾಗಿರುವುವು; 
ನನ್ನ ಹಾಡಿನ ವರ್ಣ-ವರ್ಣವು 
ನಿನ್ನನೇ ಕುರಿತಿರುವುವು; 
ನಿನ್ನ ನೆನಹನೆ ಮೊರೆವುವು....! 
ನಿನ್ನ ನೆನಹನೆ ಮೊರೆವುವೆಲ್ಲವು 
ನಿನ್ನ ಕರೆಯುತಲಿರುವುವು. 


೪೫ 


ವಿರಹಿಣಿ 


ಪಿ 
ಹಾಡ ಕೇಳುತ ಜನಗಳೆಲ್ಲರು 
ಖೋಡಿಗಳೆಯುತೆ ನನ್ನ 
ಏಡಿಸುತ ನಗೆಯಾಡುತಿರುವುದ 
ನೋಡುತಿರುವೆನು ಚೆನ್ನ! 
«ಏನು ಹಾಡಿನ ರಾಗ! ಅಳುವಿನ 
ತಾನಗಳೆ ತುಂಬಿರುವುವು !'' 
" ಎನು ಮಾತಿನ ರೀತಿ! ಬರಿ ತಿ- 
ಲ್ಲಾಣವೋ ಎಂದೆನಿಪುವು!'” 
ಎಂಬವರ ನುಡಿ ಕೇಳಿ... . 
ಎಂಬವರ ನುಡಿ ಕೇಳಿ "ಅಯ್ಯೊ!' 
ಎಂಬೆ ಮರುಕವ ತಾಳಿ. 
ಷಿ 
ಬಾಳು ನನ್ನದು ಅಳಲ ಹೊಳೆಯೊಳೆ 
ತೇಲಿ ಮುಳುಗುತಲಿರುವುದು. 
ಹೇಳುವೀ ಹಾಡೊಳಗೆ ಬೇರೆಯ 
ಭಾವವೆಂತದು ಬರುವುದು? 
ಹಾಡು ಕವನಗಳಲ್ಲಿ ಬದುಕೇ 
ಮೂಡಿಕೊಂಡಿರದೇನು? 
ನೋಡಿರದ ವಸ್ತುವನು ಚಿತ್ರದಿ 
ಕೂಡಿಸಲು ಬಹುದೇನು? 


ಏನೆ ಜನವೆನಲೀಗ.... 
ಏನೆ ಜನವೆನಲೀಗ ಹಾಡುವೆ 
ನಾನು ನನ್ನಯ ರಾಗ! 


೪೬ 


ವಿರಹಿಣಿ 


ಲ 


ಉರಿವ ಬೇಗೆಗೆ ಸಿಲುಕಿಕೊಂಡವ- 
ನೊರಲುವಾ ನುಡಿಯರ್ಥವು 

ಹೊರಗೆ ನಿಂತವಗಾಗುವುದೆ ಅವ- 
ನರಿಯೆನೆಂಬುದು ವ್ಯರ್ಥವು 

ಇರುಳು ಹಗಲಿನ ಸಿರಿಯ ಬಣ್ಣಿಸೆ 
ಕುರುಡನರಿಯುವನೇನು! 

ಇರುಹು ತಿಳಿಯದೆ ನನ್ನ ಹಾಡನು 
ಜರಿದರಾಗುವುದೇನು! 

ಬರಿಯೆ ತರನನವೆಂದು.... 

ಬರಿಯೆ ತರನನವೆಂದು ಬಗೆವರ 
ಮರುಳಿಗೇನೆನಲಿಂದು! 


೪೭ 


ಹೂವಡಿಗಿತ್ತಿ 
ನಾದನಾನುಕ್ರಿಯಾ 
ಕೊಳ್ಳಿರಮ್ಮಾತ ಹೂವ ಕೊಳ್ಳಿರಮ್ಮಾ! 
೧ 
ಸಂಪಗೆಯ ಮಲ್ಲಿಗೆಯ 
ಸೊಂಪು ಸೇವಂತಿಗೆಯ 
ಕಂಪೊಗೆವ ಜಾಜಿಯನು ಕೊಳ್ಳಿರಮ್ಮಾ! 
ಕೆಂವು-ಬಿಳಿ ತಾವರೆಯ 
ಸುರಯಿ ಸುರಹೊನ್ನೆ ಗಳ 
ಪೆಂಪುವಡೆದರಳುಗಳ ಕೊಳ್ಳಿರಮ್ಮಾ! 
ಕೊಳ್ಳಿರಮ್ಮಾ5 ಹೂವ ಕೊಳ್ಳಿರಮ್ಮಾ ! 
೨ 
ಒಮ್ಮೆಯೇ ಮೂಸಿದರು 
ಜುಮ್ಮ್ಮುಜುಮ್ಮೆನುವುದೆದೆ, 
ಕಮ್ಮನೆಯ ಹೂಗಳಿವು ಕೊಳ್ಳಿರಮ್ಮಾ! 
ಹೆಮ್ಮೆಯಲಿ ಬೆಳೆಯಿಸಿದ 
ಸೊಮ್ಮು ಈ ಅರಳುಗಳು, ಕೊಳ್ಳಿರಮ್ಮಾ ! 
ಕೊಳ್ಳಿರಮ್ಮಾ$ ಹೂವ ಕೊಳ್ಳಿರಮ್ಮಾ ! 


೪೪ 


ವಿರಹಿಜೆ 


ಷಿ 
ಬರಿಯೆ ಹೊರಬಣ್ಣ ದಲಿ 
ಮಿರುಗಿ ಕಣ್ಣನು ಸೆಳೆವ 
ಬರಡುಗಂಪಿನವಲ್ಲ, ಕೊಳ್ಳಿರಮ್ಮಾ ! 
ಹುರುಳನೆಲ್ಲೆಡೆಯಲಿಯು 
ಹರಡಿ ಮಂದಿಯ ಮನವ 
ಬೆರಗುಗೊಳಿಸುವ ಅರಳು, ಕೊಳ್ಳಿರಮ್ಮಾ ! 


ಕೊಳ್ಳಿರಮ್ಮಾ$ ಹೂವ ಕೊಳ್ಳಿರಮ್ಮಾ ! 


೪ 

ಬೆಳಗುಜಾವದಿ ಮೂಡಿ- 

ದೆಳ ನೇಸರನು ನೋಡಿ 
ನಲಿದು ಬಾಯ್ದೆರೆದರಳ ಕೊಳ್ಳಿರಮ್ಮಾ ! 

ಎಳೆಯ ನೇಸರು ಹೊನ್ನ 

ಸೆಳೆಗದಿರ ಸೋಂಕಿಸಲು 
ತಳೆದಿಹವು ಹೊಸಜೆಲುವ ಕೊಳ್ಳಿರಮ್ಮಾ ! 
ಕೊಳ್ಳಿರಮ್ಮಾ$ ಹೂವ ಕೊಳ್ಳಿರಮ್ಮಾ ! 


೫ 
ಅಳಿಯ ಬಳಗದ ಕಣ್ಣು ಎ 
ಗಳನು ತಪ್ಪಿಸಿ ತಂದೆ 
ಗಳಿಲನೇ ನೀವೀಗ ಕೊಳ್ಳಿರಮ್ಮಾ ! 
ಅಳಿಯ ಬಳಗದ ಬಾಯ್ಗೆ 
ಸಿಲುಕಿದರೆ ಈ ಅರಳಿ- 
ನೆಳ ಎಸಳು ಸಹ ಸಿಗದು, ಕೊಳ್ಳಿರಮ್ಮಾ | 
ಕೊಳ್ಳಿರಮ್ಮಾ$ ಹೂವ ಕೊಳ್ಳಿರಮ್ಮಾ! 


೪೯ 


ನಿರಹಿಣಿ 


ಷಿ 

ದೂರದೂರದಿ ನೋಡೆ 

ತೋರದಿವುಗಳ ಸೊಬಗು 
ಸೇರಿಸಲು ಮುಡಿಗಿವನು ಕೊಳ್ಳಿರಮ್ವಾ ! 

ಸೇರಿಸಲು ಮುಡಿಗಿವನು 

ಮುನಿದಿರೆಯು ನಿಮ್ಮವನು 
ಸಾರಿಬರುವನು ಬಳಿಗೆ, ಕೊಳ್ಳಿರಮ್ಮಾ ! 
ಕೊಳ್ಳಿರಮ್ಮಾ ಹೂವ ಕೊಳೆ ್ಸಿರಮ್ಮಾ | 


೭ 
ಸುರಲೋಕದರಳುಗಳು 
ಸರಿಯೆನಿಸವಿವುಗಳಿಗೆ, 

ಗರತಿಯರು ನೆರೆದೀಗ ಕೊಳ್ಳಿರಮ್ಮಾ! 
ಗರತಿಯರೆ ನೀವು ಮುಡಿ- 
ಗಿರಿಸಿದರೆ ಈ ಅರಳ 

ಸುರರನ್ನು ಮಿತಾರುವಿರಿ! ಕೊಳ್ಳಿರಮ್ಮಾ! 


ಕೊಳ್ಳಿರಮ್ಮಾ$ ಹೂವ ಕೊಳ್ಳಿರಮ್ಮಾ | 


೪ 
ಮಡದಿಯರು ಮುಡಿಮುಡಿದು 
ಬೆಡಗ ಬಳೆಯಿಸಿರೆಂದು 
ಪಡುವೆನಾ ತವಕವನು ಕೊಳ್ಳಿರಮ್ಮಾ ! 
ಮುಡಿಯದಿರೆ ಈ ಹೂವು 
ಕೆಡುತೆ ಸುಮ್ಮಗೆ ಬಾಡಿ 
ಹುಡಿಗೂಡಿ ಹೋಗುವುವು; ಕೊಳ್ಳಿರಮ್ಮಾ! 


ಕೊಳ್ಳಿರಮ್ಮಾತ ಹೂವ ಕೊಳ್ಳಿರಮ್ಮಾ! 


೫೦ 


ವಿರಹಿಣಿ 


೯ 
ಬೆಡಗಿನರಳಿವು ಬರಿದೆ 
ಹುಡಿಗೂಡಿದರೆ ನಾನು 
ತಡೆಯೆನೆದೆ ಮಿಡುಕನ್ನು ಕೊಳ್ಳಿರಮ್ಮಾ ! 
ಒಡೆಯ ತೋಟಿಗರಣ್ಣ 
ಒಲವಿನಲಿ ಕೊಟ್ಟ ರಳ 
ಕೆಡಿಸುವುದು ಸರಿಯಹುದೆ? ಕೊಳ್ಳಿರವ್ಮಾ ! 


ಹೊಳಿ ್ಸಿರಮ್ಮಾ ಹೂವ ಕೊಳ್ಳಿರಮ್ಮಾ [ 


೧೦ 
ಹುಡಿಯ ಕೂಡಿಸಿ ಹೂವ 
ಇಡಿಸುವುದಕಿಂತಲೂ 
ಹೊಡುವೆ ಹಾಗೆಯೆ ಮುಡಿದುಕೊಳ್ಳಿರಮ್ಮಾ | 
ಮುಡಿಯೆ ಅರಳನು ನಿಮ್ಮ 
ಬೆಡಗನ್ನು ನೋಡುತಲಿ 
ಪಡೆವೆ ನಾ ನಲಿವನ್ನು ಕೊಳ್ಳಿರಮ್ಮಾ ! 
ತೊಳ್ಳಿರಮ್ಹಾಾs ಹೂವ ಕೊಳ್ಳಿರಮ್ಮಾ ! 


೧೧ 
ಸಂಪಗೆಯ ಮಲ್ಲಿಗೆಯ 
ಸೊಂಪು ಸೇವಂತಿಗೆಯ 
ಕಂಪೊಗೆವ ಜಾಜಿಯನು ಕೊಳ್ಳಿರಮ್ಮಾ ! 
ಇೌಂಪು-ಬಿಳಿ ತಾವರೆಯ 
ಸುರಯಿ ಸುರಹೊನ್ನೆ ಗಳ 
ಪೆ೦ಪುವಡೆದರಳುಗಳ ಮುಡಿಯಿರಮ್ಮ್ಮಾ ! 


ಮುಡಿಯಿರಮ್ಮ್ಮಾ$ ಬೆಡಗ ಪಡೆಯಿರಮ್ಮಾ! 


೫೧ 


ಶಬರಿಯ ಬಾಳು 


ಮುನ್ನುಡಿ 


ರಾಮನನ್ನರಿತನರು ಶಬರಿಯನು ಅರಿತಿಹರು, 
ಮಾತು ಶಬರಿಯದ ಲ್ಲ, ಬಗೆವೊನಲಿದಾಳೆಯದು. 


ಶಬರಿಯ ಬಾಳು 


೧. ಬೀಡ ಬಳಿಯೊಳು ಕುಳಿತು: 


6( ಒಬ್ಬಳೇ ಒಬ್ಬಳೀ ಕಗ್ಗಾ ಡಿನೊಳಗಿರುವೆ, 
ನನ್ನ ಹುಟ್ಟಿ ನು ತಿಳಿಯೆ, ಬಳೆದ ಬಗೆಯನ್ನರಿಯೆ, 
ನಾನಾರು. .? ಬಂದೆನೆಲ್ಲಿಂದಿಲ್ಲಿ. -? ಏತಕ್ಕೆ. .? 
ಹಕ್ಕಿ-ವಿಂಗಗಳನೆಲ್ಲ ತಾಯಿಗಳು ಪಡೆಯುವುವು, 
ನನ್ನ ಪಡೆದವರಾರು. .? ಎಲ್ಲವಾ ತಾಯಿಗಳು 
ತಮ್ಮ್ಮತಮ್ಮೆಳೆಯ ಹಿಳ್ಳೆ ಗಳನ್ನು ಮರಿಗಳನು 
ಒಲವಿನಲಿ ಮುತ್ತಿಟ್ಟು ಚ ಮೈಮೂಸಿ ಗುಟುಕಿತ್ತು, 
ಮೊಲೆಯುಣಿಸಿ ಚಳಿಗಾಳಿಗಳ ತವಿನಿ ಸಂತವಿಸಿ, 
ಬಳೆಯಿಸುವುದನು ನಾನು ದಿನದಿನವು ನೋಡುವೆನು; 
ಎಳೆಯತನದಿಂದೆನ್ನ ನೊಲಿದು ಸಲಹಿದರಾರು. .? ೧೦ 
ಬಳೆದುದೊಡ್ಡವಳಾದುದೆಂತು. .? ತಿಳಿಯದಲಿಹೆನು. 
ಹಸಿವಾಗೆ ಹೊಸಹಣ್ಣತಿನಲು-ಬಾಯಾರಿರಲು 
ಹೊಳೆಯ ತಿಳಿನೀರ ಕುಡಿಯಲು ತಿಳಿಯಿತೆಂತೆನಗೆ. .? 
ಹಕ್ಕಿಗಳ ಹಿಂಡನ್ನು -ಕೋತಿಗಳ ಬಳಗವನು- 
ಮಿಗದ ಜಂಗುಳಿಯನ್ನು ನೋಡಿ ನನ್ನದು ನಾನೆ 
ಹಣ್ಣುಗಳ ತಿಂದು ನೀರ್‌ಕುಡಿಯಲರಿತಿಹೆನೇನೋ. .!'' 


ವಿರಹಿಣಿ 


 ಅಡವಿಮಿಗ.. ಮಂಗ-ಹಕ್ಕಿಗಳು ತಮ್ಮಂತಿರುವ 
ಒಡನಾಡಿಗಳ ಬೆರತು ಆಟಿಗಳನಾಡುವುವು; 
ಊಟವನು ಮಾಡುವುವು, ಕುಣಿದು ಕೆಲೆದಾಡುವುವು; 
ನನಗೆ. .! ನನ್ನಂತಿರುವ ಒಡನಾಡಿಯೇ ಇಲ್ಲ; ೨೦ 
ಆಡುವೆನದಾರೊಡನೆ? ಊಡುವೆನದಾರೊಡನೆ 
ಕೂಡಿ ಕೆಲೆದಾಡಿ ಮಾತಾಡುವೆನದಾರೊಡನೆ. .? 
ಹಕ್ಕಿಗಳ ಹಾಡುಗಳನೇ ಕೇಳಿ ಹಿಗ್ಗು ವೆನು; 
ಫೋತಿಗಳ ಕುಣಿತದೊಡನೆಯೆ ಕುಣಿದು ತಣಿಯುವೆನು; 
ವಿಂಗದ ಜಂಗುಳಿಯೊಡನೆ ನಗುತೆ ನೆಗೆದಾಡುವೆನು; 
ಇವರನೇ ನನ್ನ ಕೆಳೆಯರನಾಗಿ ತಿಳಿದಿಹೆನು. 
ಕಾಡಿನೊಳಗಲೆದು ಓಡಾಡಿ ಬಳಲಿಕೆಯೊದವೆ 
ಬೀಡಿನಲಿ ಬಂದು ಬಳಲನು ಸಳೆದುಕೊಳಲೆಂದು 
ಕುಳಿತಿರುವೆ; ಇಲ್ಲದಿರೆ ಮಲಗಿರುವೆನೊಬ್ಬಳೇ; 
ಬಳಿಯಲ್ಲಿ ಬೇರಾವ ಸುಳಿದಾಟವೇ ಇರದು; 
ಕಡಲಿನೊಳಗಲೆಯೆದ್ದು ಕುಣಿದಾಡುವಂತಾಗ 
ಒಡಲಲ್ಲಿ ಎಂತಹದೊ ಕುಣಿದಾಟ ನಡೆದಂತೆ 
ಎನಿಸುವುದು; ಬೆದರುವೆನು (ಇದು ಏನು' ಎಂದೆನುತೆ. 
ಇರಲಿರಲು ನನ್ನೊಡಲ ಕುಣಿದಾಟದೊಡನೆಯೇ 
ಬೆರೆತು ಒಂದಾಗುವೆನು, ಹೊರಗನೇ ಮರೆಯುವೆನು; 
ಬಗೆಬಗೆಯ ನೋಟಿಗಳ ನನ್ನೆದುರು ನೋಡುವೆನು 
ಹಾಗೆಯೇ ನಾನಿರಲು " ನನ್ನನರಸುತ ನನ್ನ 
ಒಡನಾಡಿ ಯಾವನೋ ಬರಲಿರುವ ' ಎಂತೆಂಬ 
ಬಗೆಯೊಂದು ಹೊಳೆಯುವುದು; ಎದೆಯು ಜುಮ್ಮೆನ್ನು ವುದು, 
ಮೈಯ ನವಿರೇಳುವುದು, ಹಾರಿ ಬಿದ್ದೇಳುವೆನು; ೪೦ 
ತೆರೆದ ಕಣ್ಣುಗಳಿಂದ ಸುತ್ತಲೂ ನೋಡುವೆನು; 


೫೬ 


ವಿರಹಿಣಿ 


ನೆರೆಯೊಳೇನೂ ಇರದು; ಬೀಡ ಬಿಟ್ಟೇಳುವೆನು, 
ಹೊರಹೊರಟು ಹುಬ್ಬುಗ್ಳೆಯಲಿ ದೂರ ನೋಡುವೆನು; 
ಸುಳಿವಾರದೂ ಸಿಕ್ನದಿರಲಾಸೆಗುಂದುವೆನು. 

ಕಳವಳದಿ ನಿಡುಸುಯಿದು ಮರಳಿ ಬೀಡನು ಸೇರಿ 
ತಿಳಿಯದೇನೊಂದನೂ ಬದ್ದು ಕೊಳ್ಳು ವೆ ನಾನು. 
ಏಗಲೂ ನನಗೆ ಹೀಗಾಗುತಿರುವುದದೇಕೊ. .! 
ಹೀಗೆಯೇ ಎನಿತು ದಿನ ಬದುಕ ನೂಕಲು ಬೇಕೊ. .! 


ನನ್ನವರು ಇನ್ನಾರು ಇಲ್ಲ! ನಾನಿದ ಬಲ್ಲೆ: 
ಇನ್ನೊಂದನೇನ ಬಯಸದೆ ನನ್ನ ಕಾಡಿನಾ ೫೦ 
ಒಡನಾಡಿಗಳ ಬೆರೆತು ನಲಿಯುತಿರಬೇಕೆನುವೆ; 
ಹಿಗ್ಗಿ ನಲ್ಲಿಯೆ ಬದುಕ ಹಾರಿಬಿಡಬೇಕೆನುವೆ; 
ಆದರೇನಿದು ಆಕೆ! ವಿಂಂಚಿನಂದದಿ ಮೂಡಿ 
ಆಗಾಗ ಕೆಟ್ಟ ಕನಸುಗಳನ್ನು ಕಾಣಿಸುತೆ 
ಇಲ್ಲದುದನಾವುದನೊ ಇದ್ದಂತೆ ತೋರಿಸುತೆ 
ಬೆಲ್ಲದಂತಹ ಬಾಳ ಬೇವಾಗಿ ಮಾಡುತಿದೆ. 
ಇರಬಹುದೆ ಯಾವನಾದರು ನನ್ನ ಒಡನಾಡಿ. .! 
ಅರಸುತಲಿ ಬರಬಹುದೆ ಆತ ನನ್ನೆಡೆಗೆ <q 


೨. ದಾರಿಯನು ನಡೆಯುತಿರೆ: 


(ಎನಿತು ಸೊಗಸಿನದು ಇಂದಿನ ದಿನವು! ಹಗಲು ಬರೆ 
ಬಿರುಮುಗುಳು ಅರಳುವೊಲು ಎಡೆಬಿಡದೆ ನನ್ನೆದೆಯು ೬೦ 
ಅರಳುತಿದೆ; ಅಡಿಯಿಂದ ಮುಡಿವರೆಗು ಮೈಯ ನರ- 
ವುಬ್ಬುತಿವೆ; ತುಂಬುದಿಂಗಳು ಮಿರುಗುವಿರುಳಲ್ಲಿ 
ತೊರೆಯ ಸಿರಿಯನು ನೋಡೆ-ಸಂಜೆಯಾಗಸನೋಡೆ- 
ತಳಿತ ಬನವನು ನೋಡೆ-ಅಲರ ಕಾವಣ ನೋಡೆ- 


೫೭ 


ನಿಂಖಿಣಿ 


ಎನಿಸುತಿಹ ಬಗೆಯನೆಲ್ಲವ ಬೆರಸಿದರು ಇದಕೆ 
ಹೊಂದಿಕೆಯೆನಿಸದಹಹ! ಇಂದಿನಂತಹ ದಿನವೆ 
ಎಂದೆಂದು ಇದ್ದರದು ಅಂದವೆನಿತಾಗುವುದು. .!'' 


ನಡುವಗಲು,ಬೇಸಗೆಯ ಸುಡುವಿಸಿಲು,ನಾಬೀಡಿ- 
ನೆಡೆಯಲಿಯೆ ಕುಳಿತಿದ್ದೆನಿಂದು, ಬಳಿಯನು ಸಾರಿ 
ಬಂದರಿಬ್ಬರದಾರೊ ದಾರಿಗರು; ಕೇಳಿದರು: ೭೦ 
" ಒಂದಿನಿತು ನೆಳಲಿನಾಸರೆ ದೊರೆವ್ರದೇನಿಲ್ಲಿ?'' 
ಜಿರಗುಗೊಂಡೆನು; ಆಗೆ ಮರುನುಡಿಯನಾಡಲಿಕೆ 
ಬರಲೆ ಇಲ್ಲೆನಗೆ; ಅವರನು ನೋಡೆ ನನ್ನನೇ 
ಮರೆತುಬಿಟ್ಟಿನು ನಾನು; ಎನಿತು ನಿಟ್ಟಿಸಿದರೂ 
ಸಾಕೆನವು ಕಣ್ಣುಗಳು;-ಎನಿತೊ ವೇಳೆಯನಂತೆ 
ನೂಕಿದೆನು-ಬಳಿಕ ನಾ ನುಡಿಯಲಿಕೆ ಹವಣಿಸಿದೆ; 
ಹೊರಡಲೊಬ್ಲದು ಮಾತು ನನ್ನ ಬಾಯಿಂದೊಂದು. 
ಗಕ್ವನೇ ನಾನೆದ್ದೆ; ಅವರಲ್ಲಿ ನಸುಮುಂದೆ 
ನಿಂದವನ ಕೈಹಿಡಿದೆ, ಬೀಡಿನೊಳು ಕರೆದೊಯ್ದೆ, 
ಎಳದಳರ ಜಗುಲಿಯೊಳು ಕುಳ್ಳಿ ಸಿದೆ; ಹಿಂಬದಿಗೆ 
ನಿಂದವನು ಬೆಂಬಿಡಿದು ಬಂದ, SE ು ಸೇರಿ 
ತಳಿರ ಹಾಸಿಗೆಯ ಬಳಿ ನೆಲದಲಿಯೆ ತಾ ಕುಳಿತ್ಯ 


ಲಂ 


46 ಚೆನ್ನ ರವರಿಬ್ಬರೂ ಅಣ್ಣ ್ಲತಮ್ಮುದಿರಂತೆ! 
ಬೀಡ Spas 2 ಮಂಗನಿಗೆ ಮರಿ 
ಜೋಡಾಗಿ ಇರುವವಲೆ! ಮೊದಲು ಹುಟ್ಟಿ ದುದಣ್ಣ, 
ಬಳಿಕಿನದದುವೆ ತಮ್ಮ; ಅದರಂತೆಯೇ ಇವರು. 
ತಳಿರ ಜಗುಲಿಯಲಿ ಕುಳ್ಳಿರಿಸಿದಾತನೆ ಅಣ್ಣ, 
ಕೆಳಗೆ ಕುಳಿತವ ತಮ್ಮ; ಜೆಲುವರವರಿಬ್ಬರೂ, 


೫೮ 


ವಿರಹಿಣಿ 


ಅದರಲಿಯು ಅಣ್ಣನನು ನೋಡಿ ನನ್ನೆದೆಯಲ್ಲಿ 

ಮಿಂಚು ಹೊಳೆದಂತಾಯ್ತು, ನನ್ನ ದಿಟಿ ಗಳನ್ನು ೯೦ 

ಬೆಸೆದುಕೊಂಡನು ಆತನೇ ತನ್ನ ಮೈತುಂಬ; 

ಇನ್ನಾವುದನು ನೋಡಲೊಲ್ಲದಾದುವು ಕಣ್ಣು ಸ 
«ಕೆರೆಯ ನೀರಲಿ ನನ್ನ ಮೈನೆಳಲು ಮೂಡಿದುದ 

ನಿರುಕಿಸುತ ಬಂದಿರುವೆ; ಇನಿತು ದಿನ ಈ ಬನದಿ 

ನನ್ನಂತೆ ಇರುವವರನಾರನೂ ನೋಡಿಲ್ಲ! 

ಇಂದೆನ್ನ ಬೀಡಿಗೈತಂದ ಅಣ್ಣನ ಮೈಯ 

ಅಂದವದು ನನಗೆ ಸರಿಯೊಂದಿ ತೋರುತಲಿಹುದು; 

ಕಣ್ಣೆಮೆಯ ಕದಲಿಸದೆ ಅಣ್ಣನನು ನೋಡಿದೆನು; 

ನನ್ನಂತೆ ಕೈಕಾಲು, ನನ್ನ ಹಾಗೆಯೆ ಒಡಲು; 

ಆದರೆಯು ನಮ್ಮಿ ಬ್ಬರೊಳು ನಸುವೆ ಬಿಡುವಿಹುದು. 

ಅರಳಿರುವ ಕ್ಲ ೈದಿಲೆಯ ಕಳೆಯದವನ ಮೊಗ, 

ನನ್ನ ಮೊಗವಂತಿಲ್ಲ; ತಾರೆಗಳ ತೊಳಗವನ 

ಕಣ್ಣೊಳಗೆ ನೆಲಸಿಹುದು, ನನಗದೇನೂ ಇರದು; 

ನಗೆಯ ಮನೆ-ಮಾವಿನೆಳ ಚಿಗುರಿನೊಲು ಜೆಂದುಟಿಯು- 

ಹೊಗರೊಗೆವ ಹಲ್ಲ ಸಾಲುಗಳು-ಮೇಲ್‌ದುಟಿಯಲ್ಲ 

ಮೊಗದೋರುತಿಹ ಕರಿಯ ನವಿರು-ಆತನಿಗಿಹವು. 

ಇಲ್ಲವೆನಗಾವುದೂ: ಬೇಸಗೆಯ ಬೆಳಗಿನಾ 

ಬಾನ ಬಣ್ಣದ ಬೆಡಗು ಆತನೊಡಲಿಗೆ ಇಹುದು; 

ಹಾಗಿರುವುದೇನೆನಗೆ. .! ಎನಿತವನ ಮೈನುಣ್ಣು! 

ಎನಿತು ಕುರುಳಿನ ಕರ್ಪ್ಪ್ಪ! ಎನಿತು ತೋಳಿನ ಬಣ್ಣು! ೧೧೦ 

ಕೈವಿಡಿದು ಬೀ ಡಿನೊಳಗುಯ್ದಾಗಿನಾ ಸೋಂಕು 

ಎನಿತು ಸೊಗಸಿದ್ದಿತಹ! ಇನ್ನು ಬೇಕೆನ್ನಿ ಸಿತು. 

ಸುಗ್ಗಿಯಲಿ ಹಾಡುತಿಹ ಹಕ್ಕಿಗಳ ಇಂಚರವ 


೧೨೦ 


೫೯ 


ವಿರಹಿಣಿ 


ಕುಗ್ಗಿಸಿಯೆ ಬಿಡುವುದಾತನದೊಂದೆ ಮೆಲುನುಡಿಯು; 
ಹೆಣ್ಣು ಗಳ ಬಯೆಕೆಯಲಿ ಹೊಲೆ ಸೈ ಹಸಿದಿರುವ ತೆರ 
ಅಣ್ಣರಿನಿನುಡಿಗಾಗಿ ನನ್ನ ಕಿವಿ ಹಸಿದಿಹವು; 
ಇನ್ನುಇನ್ನೂ ಆತನನ್ನು ನೋಡುವೆವೆಂದು 
ಕಣ್ಣುಗಳು ಇದ್ದಲಿಯೆ ಇರಲೊಲ್ಲದಾಗಿಹವು. 


ಅವನಾರು. .? ಎಲ್ಲಿಯವ. .? ಇಲ್ಲಿ ಬಂದಿಹನೇಕೆ. .? 


«ಕಿರಿಯನವ ಹಿರಿಯನನು ಕರೆಯುವನದೇನೆಂದು. .? ೧೨೦ 
(ಸಿರಿರಾಮ! ಸಿರಿರಾಮ!!' ಮಾತೆನಿತು ಅಂದವಿದು! 
ಮೇಯಲೆಂದೈದಿದಾ ತಾಯಿಗಳು ಬಳಿಗೆ ಬರೆ 
ಮರಿಗಳವು ಹಿಗ್ಗಿ ನೆಗೆದಾಡುವುದ ನೋಡಿಹೆನು; 
ಹಾಗೆಯೇ ನನ್ನ್ನ ಬಗೆಯಿಹುದಿಂದು; ಏಶಕಿದು. .? 
ಸರಿ! ಅಹುದು! ಅವನೆನ್ನ ತಾಯಿಯೇ ಇರಬಹುದು! 
ಅಲ್ಲದಿರೆ ಆಗಾಗ « ನನ್ನ ನರಸುತಲೊಬ್ಬ 
ಒಡನಾಡಿ ಬರಲಿರುವ ' ಎಂದು ಹೊಳೆಯುವುದಲಾ! 
ಅವನೆ ಇವನಿರಬಹುದೆ. .? ಕನಸು ನನಸಾಗಿಹುದೆ. .? 
ಏನಾದರೂ ಇರಲಿ, ಇದುವರೆಗು ಕಾಣದುದ- 
ನಿಂದು ನಾ ಕಂಡಿಹೆನು; ಕೈಗೆ ದೊರೆದೀಹಣ್ಣು ೧೩೦ 
ಎಂದೆಂದು ಅಗಲದೊಳು ಏನ ಮಾಡಲಿ ನಾನು. .? 


««_ ಬೀಡಿನಲ್ಲವರು ಒಳಲನು ಕಳೆದುಕೊಳುತಿಹರು; 
ಅವರ ಹಸಿವನು ತಣಿಸೆ ಸವಿಸವಿಯ ಹಣ್‌ಗಳನು 
ತರಲಿಕೆಂದೀಗಿಲ್ಲಿ ಹೊರಟು ಬಂದಿಹೆ ನಾನು; 
ಬಳಿಯೊಳೆಲ್ಲಿಯು ಇಲ್ಲಿ ಜೆಲುವ ಹಣ್ಣುಗಳಿಲ್ಲ, 
ಹೊಳೆಯಾಜೆ ಹೆಬ್ಬೆಟ್ಟಿವಿರುವುದಲೆ | ಮೇಲೇಕೆ 
ನಡುಬೆಟ್ಟದಲಿ ಹಣ್ಣ ಗಿಡಗಳೇ ತುಂಬಿಹವು; 


೬೦ 


ವಿರಹಿಣಿ 


ಕಡಿದು ಬಲು ಬೆಟ್ಟಿವಡು! ಏರಿ ಹೋಗುವುದಕ್ಕೆ 

ದಾರಿಯೇ ಸರಿಯಿಲ್ಲ! ಮುಳ್ಳು-ಕಲ್ಲುಗಳೇಸು, 
ಹಳ್ಳ-ತೆವರುಗಳೇನು | ಕೋತಿಗಳಿಗಾದೊದೆಯು ೧೪೦ 
ಏರಲಿಕೆ ಬಾರದದು; ಏನಿದ್ದರೂ ಇರಲಿ! 

ಹೊಳೆಯಾಸಿ ನಾನೀಗ ಹೋಗಿ ಬೆಟ್ಟಿ ವನೇರಿ 

ಜೆಲುಜೆಲುವ ತನಿವಣ್ಣುಗಳ ತಂದೆ ತೀರುವೆನು.'' 


೩. ನಡುಬೆಟ್ಟನನ್ನೇರಿ:-- 


«ಬೆಟ್ಟಿ ವನು ಹತ್ತಿಬರಲೆಷು ಡೆ ತೊಂದರೆಯಾಯ್ವು . .! 
ಎಡವಿ ಮುಗ್ಗರಿಸಿ ನನ್ನಡಿಯ ಬೆರಳೊಡೆದಿಹವು; 
ಕುತ್ತುರೊಳು ನುಸುಳಿ ಬರುತಿರಲು ಮೊನೆಮುಳ್ಳು ಗಳು 
ಕಿತ್ತುಬಿಟ್ಟಿ ವೆ ನನ್ನ್ನ ಮೈದೊವಲನಲ್ಲಲ್ಲಿ; 
ಒಂದೆಡೆಗೊ. . ದಾರಿ ಬಲು ಕಡಿದಿನದು, ಬಲಗಡೆಗೆ 
ಬರಿಯೆ ಮುಳ್ಳಿನ ಮೆಳೆಯ ಕೊಂಬೆಗಳು; ಎಡಗಡೆಗೆ 
ಆಳವಾಗಿಹ ಕೊಳ್ಳೆ, ಅರಿತರಿತು ಅಡಿಯಿಡುತ ೧೫೦ 
ಬರುತಿದ್ದೆ; ಒಂದು ಸಲ ಅಡಿಬುಡದ ಕಲ್ಲು ನಸು 
ಅಲುಗೆ ತಪ್ಪಿತು ತೂಕ; ಉರುಳಿ ಬೀಳುತಲಿದ್ದೆ 
ಕೊಳ್ಳದಲಿ; ಅನಿತರೊಳೆ ಕೈಗೊಂದು ಮುಳ್ಳಮೆಳೆ 
ದೊರೆಯಲದನೇ ಗಟಿ ಬಿಗಿದು ಕೈಯಲಿ ಹಿಡಿದೆ; 
ಕೊಳ್ಳೆದಲಿ ಬೀಳುವವಳುಳಿದೆನಾದರು ಕೈಗೆ 
ಮುಳ್ಳು ಗಳು ಮುರಿದು ನಸು ನೋವದೇನೋ ಆಯ್ದು; 
ಏರಿಬಂದಾಯ್ತ,ಲೇ ಬೆಟ್ಟಿವನು ! ಸರಿ! ಈಗ- 
ಆರಿಸುವೆ ಬಗೆಬಗೆಯ ತನಿವಣ್ಣುಗಳ ಬೇಗ. '' 

«ಅದೊ ಇದೋ! ಮಾಮರವು? ಕೆರುಬೆಟ್ಟಿದಂತಿಹುದು. 
ಅಡಿಯೆ ನೆಲದಲಿಯೆ ಹಣ್ಣೆಡೆಬಿಡದೆ ಬಿದ್ದಿಹವು; ೧೬೦ 


೬೧ 


ವಿರಹಿಣಿ 


ಹುಡಿಗೂಡಿಹವು ಕೆಲವು! ಕೊಳೆಯಲಾಗಿವೆ ಕೆಲವು! 
ಹಕ್ಕಿ ತಿಂದುವು ಕೆಲವು! ಬಿದ್ದ ಹಣ್ಣಿವು ಬೇಡ! 
ತಲೆಯ ಸೆಳೆಗೊಂಬಿನೊಳು ತನಿವಣ್ಣು ತೂಗುತಿವೆ; 
ಎಳಬಿಸಿಲ ಬಣ್ಣವನು ತಳೆದಂತೆ ತೋರುತಿವೆ. 
ತರುವೆನವುಗಳನೀಗ ಸರಸರನೆ ಮರವೇರಿ!” 
«ಇಲ್ಲಿಹುದು ಬೋರೆಮರ! ಹಣ್ಣ ಹೊಳಪದು ಹಬ್ಬಿ 
ಬೆಳಗಿನಾ ಮೂಡುವೆಟ ದ ಕೋಡೊ! ಎನಿಸುತಿದೆ; 
ಕೊಯ್ವೆನಿವುಗಳನೀಗ; ಅಯ್ಯೋ ಏನಿದು ಮರವು! 
ಒಳ್ಳೆ ಹಣ್ಣಳ ಜೊತೆಗೆ ಮುಳ್ಳನೂ ಪಡೆದಿಹುದು; 
ಹಣ್ಣ ಹಿಡಿಯಲು ಹೋಗೆ ಮುಳ್ಳು ಕೈಕೊರೆಯುವುದು, ೧೭೦ 
ಇರಲಿ! ಕೊರೆಯಲಿ! ಹಣ್ಣುದೊರೆತುವೆನಗಿದೆ ಸಾಕು!” 
«ಇದೊ! ಇಲ್ಲಿ ನೇರಿಳೆಯು! ಅದೊ ಅಲ್ಲಿ ಪೇರಿಳೆಯು 
ಹಣ್ಣುಗಳ ಹೊರೆಯಿಂದ ಹೊಂದಿಹವು ನೆಲದೆಡೆಯ; 
ಹೆಜ್ಜೇನು ಬೇಡವಿವು, ತೆಗೆದುಕೊಳ್ಳುವೆ ಕೆಲವು!” 
# ೫ ಜೇ ಜೀ ಜೀ 
«ಇನ್ನು ಸಾಕಲ್ಲವೇ! ಹಿರಿದು ಹೊರೆಯಾಗುವುದು; 
ಕಡಿದಾದ ದಾರಿಯಲಿ ನಡಯೆ ಜಡವಾಗುವುದು; 
ಸಾಕಿನಿತು! ಎಲ್ಲವನು ಸಲ್ಲಿಸುವೆನಾತನಿಗೆ; 
ಇನ್ನೊಂದು ಮಾತಿಹುದು; ಹಣ್‌ಗಳಿವನೆಲ್ಲವನು 
ಹೀಗೆಯೇ ಒಪ್ಪಿಸಲು ಜೆನ್ನಹುದೆ. .! ಇವುಗಳಲಿ 
ಕೆಲವು ಹುಳಿಯಿರಬಹುದು, ಕೆಲವು ಹುಳುಕಿರಬಹುದು, ೧೮೦ 
ಕೆಡುಕು ಕೆಲವಿರಬಹುದು, ಇದಕೇನ ಮಾಡುವುದು. .! 


೬೨ 


ವಿರಹಿಣಿ 


ಬೇರೆ ಮತ್ತಿದೆಯೇನು! ಎಲ್ಲ ಹಣ್ಣುಗಳನೂ 
ಹಲ್ಲಿಂದ ನಸುನಸುವೆ ಕಚ್ಚಿ ಸವಿನೋಡುವೆನು ! 
ಒಳಿತಾದುವಿರಲವಗೆ, ಹುಳಿಕೆಡುಕು ಇರಲೆನಗೆ,'' 


«ಅಹಹ! ಮಾವುಗಳೆಲ್ಲ ಜೀನ ಸೊನೆಯೆಂತಿಹವ್ರ, 
ಬೋರೆಹಣ್ಣಿನ ಸವಿಯು ಬಾಯ ತಣಿಸದೆ ಬಿಡದು, 
ಎಲ್ಲವೂ ಒಳ್ಳೆಯವೆ, ಜೊಳ್ಳು ಶು ಒಂದೂ ಇಲ್ಲ! 
ಸಲ್ಲಿಸುವೆನೆಲ್ಲವನ್ನ ವಗೆ; ಉಳಿಯವು ನನ 
ಉಳಿಯದಿರಲದಕೇನು! ಇಂದಿನೊಂದೇ ದಿನವು 
ಒಡಲ ಹಸಿವಿನ ನೋವ ತಡೆದುಕೊಳಲಾರೆನೇ? ೧೯೦ 
ಹೊರಡುವೆನು ನಾನಿನ್ನು, ಹಗಲು ಮುಗಿಯೆಲಿಕಾಯ್ಕು,' 


೪. ಹೊಳೆಯಂಚಿನೊಳು ಕುಳಿತು; 


« ಹೊರಟೆ ಹೋದನು ಆತ; ಇರು ಇಲ್ಲಿಯೇ ಎನುತ 
ಎನಿತೊ ಹಂಬಲಿಸಿದೆನು ಎಣಿಕೆಗೇ ತರಲಿಲ್ಲ 
ನನ್ನ ಹಂಬಲಿಕೆಯನು; ಹೊರಡಳಿಕೆ ಅನುಗೊಂಡ; 
" ಇಂದೊಂದೆ ದಿನವಾದೊಡೆಯು ಇರಲು ಬಾರದೇ?' 
ಎಂದು ನಾ ನುಡಿದ ಮರುಕದ ಮಾತಿಗವನೆಂದ: 
" ಬಂದೆಬರುವೆನು ಮತ್ತೆ ನಿನ್ನೆಡೆಗೆ, ಸೊಗದಲಿರು!' 
ಎಂದುದಕೆ ಮರುಮಾತ ನುಡಿಯಲಾರದೆ ನಿಂತೆ, 
ಬಂದವರು ಬಂದವೊಲೆ ಹೊರಟು ನಡೆದರು ಹಾಗೆ, 


 ಹೊರಬಟಿರಲು ಹಿರಿಯಣ್ಣ ನಿರುಕಿಸಿದನೆಲೆ ನ ನನ್ನ ೨೨೦ 
ಎನಿತಂದವದು ನೋಟ! ಎದೆಯನಲುಗಾಡಿಸಿತು; 
ನಿನ್ನೆಯಾ ದಿನವೆನಗೆ ಮಿಂಚಿನಂದದಿ ಮೂಡಿ 


೬೩ 


ವಿರಹಿಣಿ 


ಮರೆಯಾದ ತೆರದಿ ತೋರುತಿದೆ; ಆತನ ಬರುವು 
ಕನಸಿನಲಿ ಕಂಡಿರುವ ಕಣಸೇನೊ! ಎನಿಸುತಿದೆ; 
ಅನಿತು ಬೇಗನೆ ಮುಗಿಯಿತೇತೆ ನಿನ್ನೆಯ ಹಗಲು. .!'' 


«ಮರಳಿ ಬರುವೆನು ಎಂದು ಅರುಹಿ PS 
ಬರುವನೋ ಬರದಿರುವ ಆ ಟ। 
ಇದ್ದು. ಬಿಟ್ಟಿ ದ್ದ ರೊಳ್ಳಿ ,ಯದಿದಿ ) ತವನಿಲ್ಲಿ. . 
ದಿನದಿನವು ಆ ಗಿ ನಾ ತನಿವಣ್ಣ ಗ್ಗ 
ತಾಯಿ ತನ್ನಯ ಮರಿಗೆ ತಿನಿಸಿ ತಣಿಯುವ ತೆರದಿ ೨೧೦ 
ನಾನೆಯವನಿಗೆ ಹಣ್ಣತಿನಿಸಿ ಹಿಗ್ಗುತಲಿದ್ದೆ; 
ಇಬ್ಬರೂ ಜೊತೆಗೂಡಿ ಹೊಳೆಯ ತಡಿಯೊಳಗಾಡಿ, 
ತಿಳಿನಿ ಕಿ ತಳಿರ ನೆಳಲಲಿ ಕುಳಿತು, 
ಬೆಳುದಿಂಗಳೊಳು ಕುಣಿದು, ತಳೆಯುತಿದ್ದೆವು ಸೂಗವು 
ಉಳಿದಿದೆಲ್ಲವನು ತೆರಳಿದನದೇತಕೊ! ತಿಯ. 


(«ಈ ಬನವು ಈ ಬೆಟ್ಟಿ- ಈ ಹೊಳೆಯ ತಿಳಿವೊನಲು- 
ಐ೦ದಿನವೆ ಇರುವುವಲೆ! ಅಂದು ನೋಡಿದ ಚೆಲುವು 
ಇಂದಿಲ್ಲ, ಏತಕಿದು. .! ಬಂದಿದ್ದ ಜೆಲುವನವ 
ಅಂದಿನಾ ಅಂದಚೆಂದವನೆಲ್ಲ ತನ್ನೊಡನೆ 
ಎತ್ರಿಕೊಂಡೊಯ್ದಿ ಹನೊ. .! ತಿಳಿಯೆನೀ ಹೊಲಬನ್ನು; ೨೨೦ 
ಬೇಸರೊದವಿರಲು ನಾನೀಯೆಡೆಯೊಳ್ಳೆ ತಂದು, 
ಹೊಳೆಯ ತಿಳಿರೀರಿನಲಿ ಕಾಲಿಟ್ಟು ಕುಳಿತಿದ್ದು, 
ಬಳಿಯ ನೀರ್ವಕ್ಕಿಗಳ ಬೆಡಗಿನಲಿ ಕಣ್ಣಿಟ್ಟು ) 
ತಡಿಯ ತೋಪಿನ ಹಳ್ಳಿ ಕಲಕಲಿಸೆ ಕಿವಿಗೊಟ್ಟು, 
ಹೊಡೆದು ಹಾಕುತಲಿದ್ದೆ ಬಲುಬೇಸರೆಲ್ಲವನು; 
ಇಲ್ಲಿಯೂ ಸೊಗಸೆನಿಸದಿಹುದಿಂದು. .! ಏನು ಇದು!” 


೬೪ 


ವಿರಹಿಣಿ 


« ಹಸಿವು ಬಾಯಾರಿಕೆಯ ಹೆಸರನೇ ಮರೆತಿರುವೆ; 
ದಿನದಿನವು ತಿನುವ ಇನಿವಣ್ಣ ಬಯಸದು ಬಗೆಯು; 
ಹಸಿವಿನಾ ನೋವಿನಿಂದೆನಿತೊ ಹಿರಿದಾಗಿರುವ 
ನೋವದಾವುದೊ ಕರುಳ ತುಳಿತುಳಿದು ಮೆಟ್ಟು ತಿದೆ; ೨೩೨ 
ಬಿಸಿಲ ಬೇಗೆಯೊಲೇನೊ ಬಸಿರಿನಲಿ ಬೇಯುತಿದೆ; 
ಆತನಲ್ಲದಲೆ ಇನ್ಸೇತರದು ನೆನಹಿರದು; 
ಬರುವುದೆಂದೋ ಮರಳಿಯವನು. .! ಮಾಡುವುದೇನು. .! 


ಸರಿ! ಅರಿತೆ! ಅಹುದಹುದು! ಇನಿತು ಮಾಡುವೆನಿನ್ನು; 
ಕಣ್ಣೆದುರು ಕಟ್ಟಿಹುದು ಅವನ ಜೆಲುವಿನ ರೂಪು; 
ಅದು ಕದಲಿ ಅಳಿಸದೊಲು ಕಣ್ಣೆರಡನೂ ಮುಗಿದು 
ನಿಲಿಸಿಕೊಳುವೆನು ಹಾಗೆ! ಅವನ ಸವಿನುಡಿಯಿಂಪು 
ಕಿವಿಗಳಲಿ ತುಂಬಿಹುದು; ಹೊರಗೆಯದು ಹೋಗದೊಲು 
ಕಿವಿಗಳನು ಮುಚ್ಚಿ ಎಡೆಬಿಡದೆ ಕೇಳುವೆನಿನ್ನು! 
ಕಿರಿಯನವ ಹಿರಿಯನನು ಕರೆಯುತಿಹ ತೆರದಿಂದೆ ೨೪೦ 
« ಸಿರಿರಾಮ | ಸಿರಿರಾಮ!' ಎಂದು ಕರೆಯುತಲಿರುವೆ! 
ನಿನ್ನೆ ಕಂಡುಂಡ ಹಿಗ್ಗಿನ ಬಗೆಯನೇಗಲೂ 
ತಂದುಕೊಳಲೆಂದು ಹವಣಿಸುತ ಬದುಕನು ಕಳೆವೆ. 
ಬಂದೆ ಬಹೆನೆಂದಿಹನು, ಎಂದು ಬರುವನೊ ಬರಲಿ! '' 


೬೫ 


ಕೋರಿಕೆ 


ಕಾನಡಾ 


೧ 


ಒಡೆಯ ನಿನ್ನಡಿಯೆಡೆಯ ಹುಡುಕುತಲಿ ನಡೆದಿಹೆನು, 
ಅಡಿಗಡಿಗೆ ದಾರಿಯೊಳು ತಡೆವಡೆಯುತಿಹೆ ನಾನು, 
ಹಲವು ಮುನಿಗಳು ನುಡಿದ ಹಲವು ಮಾತುಗಳಿಂದೆ 
ಅಲುಗಾಡಿ ಮನವು ಉಯ್ಯಲೆಯಾಡುವಂತಿಹೆನು. 


ಎ 
ನಿನ್ನೆಡೆಗೆ ಬರುವುದಿದೆ ನನ್ನ ಕೋರಿಕೆ ದೊರೆಯೆ, 
ನಿನ್ನು ದನಿ ಕೇಳುತಿಹ ಕಡೆಗೆ ಬರಬೇಕೆನುನೆ; 
ನನ್ನ ಕಿವಿ ಬಳೆಯೆ ಜನ ಕಲೆತು ಬಲುಬಲು ವಾದ- 
ವನ್ನು ಬಳೆಯಿಸಿ ಮರೆಯಿಸುವರು ನಿನ್ನಯ ನಾದ. 
ಷಿ 
ಹಂಬಲಿಸಿ ನಿನ್ನ ಕರೆದಾಗೆಲ್ಲ ಬಳಸಿ ಜನ 
ಇಂಬು ಬಿಡದೆಯೆ ನಡುವೆ ತುಂಬಿ ನಿಲುವರು ಚೆನ್ನ! 


ನಿನ್ನಡಿಯ ಹುಡಿಗಾಗಿ ಬಾಯಬಿಡುತಿಹ ನಾನು 
ಮಣ್ಣ ಹುಡಿಯನೆ ಹೊಂದಿ ಮನದಾಕಿಗುಂದುವೆನು. 


೬೬ 


ನಿರಹಿಣಿ 


೪ 


ಬಗೆಯೊಳಗೆ ನೂರಾರು ಅಲೆಯೆದ್ದು ಕಲಕಲಿಸಿ 
ಬಗೆಬಗೆಯ ಕಡೆಗಳಲಿ ತೆರಳಿ ತಿರುಗುತಲಿಹವು; 
ಬಗೆ ಗಾಣೆನಿವನೆಲ್ಲ ಬಿಗಿದು ಕೂಡಿಸಿ ತಂದು 
ಜಗದೊಡೆಯ ನಿನ್ನ ಡಿಗದೆಂತು ನಾ ಸಲಿಸುವುದು? 


ನಿನ್ನ ಬಳಿಯಲಿ ಬೇಡಿಕೊಳುವೆನೊಂದೇ ಒಂದು 
ನಿನ್ನೊಲುಮೆಗಣ್ಣಿಯಲಿ ಬಂಧಿಸೆನ್ನನು ಬಿಗಿದು! 
ಚೆನ್ನಾದ ದಾರಿಯೊಂದನ್ನು ತೋರಿಸಿ ನನ್ನ 
ನಿನ್ನಡಿಗಳೆಡೆಯಲ್ಲಿ ಕರೆದು ಕೊಳುವುದು ಚೆನ್ನ! 


ಶಾಂತಿಃ ಶಾಂತಿಃ ಶಾಂತಿಃ 


೬೭ 


ನೊದಲ ಸಾಲುಗಳ ಸೂಚಿ 


ಅಗಲಿಕೆಯೆ ನಿನ್ನಗಲನಳೆಯುನನರಾರು? 
ಅನನಿಗಾಗಿಯೆ ಬನಣಿಯೊಂದುತ 

ಇನಿತೊಂದು ಹಲುಬಿ ಕಂಬನಿಯಿಡುನೆನನಗಾಗಿ 
ಎಂತಿರಲು ಬಹುದು? ನನ್ನಾ ತನೆಂತಿರಬಹುದು? 
ಎಲ್ಲಿದೆಲ್ಲಿದೆ ತಣಿವು? ಏತರಲ್ಲಿದೆ ತಣಿವು? 
ಒಡೆಯ ನಿನ್ನಡಿಯೆಡೆಯ ಹುಡುಕುತಲಿ ನಡೆದಿಹೆನು 
ಒಡೆಯ ನಿನ್ನಾ ಶೆಯೊಳೆ ತೊಡಕಿ ನು ಮಿಡುಕುತಿರೆ 
ಒಬ್ಬಳೇ ಒಬ್ಬಳೀ ಕಗ್ಗಾಡಿನೊಳಗಿರುವೆ 

ಕೂಗು ಕೂಗೆಲೆ ಕೋಗಿಲೆಯೆ ನೀ 
ಕೆಳದಿಯರನೊಡಗೊಂಡು ಕೆಲೆಕೆಲೆ- 

ಕೇಳಿದೆನು ನಾಸೆನಿತೊ ನನ್ನವ- 

ಕೊಳ್ಳಿರಮ್ಮಾ ಹೂವ ಕೊಳ್ಳಿರಮ್ಮಾ! 

ಚೆನ್ನ ನಿನ್ನೊಡನಿದ್ದು ಬಾಳುನೆ 

ಜೆಲುವು ಹಿರಿಯದೋ ಹೃದಯದೊಲವು- 

ನೀ ಕೊಡುವುನೆಂದು ಮನೆಯಾಕೆಯಧಿಕಾರವನು? 
ಪಾಪಿ ನಾ ತಿಳಿಗೇಡಿ ಅಂದು ಅರಿಯದೆ ಹೋದೆ 
ಬಂದೆ ಬರುವನಂತೆ ಆತ ಬಂದೆ ಬದುವನಂತೆ 
ಬರಿಯೆ ಬಿಸುಸುಯಿಲಿಂದಲೀ ಹಗಲ್‌ 
ಮನದನ್ನನೊಳು ಸರಿ ಇನಿವಾತೊಳಿರುವಂದು 
ಮೂರು ದಿನಗಳು ಜಾರಿದುವು ಬರಿ 
ಯಾರಿಗರುಪಿಸಲಿದನು ಮಾಲೆಯ 

ಯಾನ ದಾರಿಯೊ ಕಾಣೆ ನನ್ನಯ 

ಸತಿಯಿನಿತು ಪತಿಗೆ ಹತ್ತಿರದ ಜೊತೆಯಾಸತಿಗೆ 


೬೮ 


೨೬ 


೧೫ 


೬೬ 


೩೧ 


೫೫ 


ರ್ತಿ 


೩೫ 


೧೭ 


೪೮ 


೨೪ 


೧೩ 


೩೩ 


೧೧ 


೪೨ 


೪೫ 


೨೩ 


೨೧ 


೩೮ 


೧೯ 


